ಪಾ. ವೆಂ. ಆಚಾರ್ಯ 


ವೈ . ಎನ್ . ಗುಂಡೂರಾವ್ 


ಪಾ . ವೆಂ . ಆಚಾರ್ಯ 


ಲೇಖಕ 
ವೈ .ಎನ್. ಗುಂಡೂರಾವ್ 


ಪ್ರಧಾನ ಸಂಪಾದಕ 
' ಚಿರಂಜೀವಿ' 


¢® 
Aka 


ರಾಷ್ಟೋತ್ಥಾನ ಸಾಹಿತ್ಯ 

ಬೆಂಗಳೂರು- 19 


ಪ್ರಕಾಶಕರು : 
ರಾಷ್ಟೋತ್ಥಾನ ಸಾಹಿತ್ಯ , 
ಕೆಂಪೇಗೌಡನಗರ , ಬೆಂಗಳೂರು - ೧೯ 


© ಪ್ರಕಾಶಕರು 


ಮೊದಲ ಮುದ್ರಣ : ೨೦೧೩ 


ಬೆಲೆ : 
ರೂ . ೧೨ - ೦೦ 


PAA 
. 
VEM 
. 
ACHARYA 
( 
Kannada 
) 
- 
a 
life 
- 
sketch 
for 
children 
, 
written 
by 
Y 
. 
N 
. 
Gundurao 
. 
Publisher 
: 
RASHTROTTHANA 
SAHITYA 
, 
Bangalore 
- 
19 
. 
Pages 
: 
48 
, 
Price 
: 
Rs 
. 
12 
. 
00 
. Publishedin2013 


ಕಲೆ : ಮುಖಚಿತ್ರಕೃಪೆ : ಕಾಮತ್ ಕಾಂ . 
ಮುಖಚಿತ್ರ : ರಾಮ್ಗೌತಮ್ 
ಒಳಚಿತ್ರಗಳು : ಮೋನಪ್ಪ 


ಡಿ. ಟಿ. ಪಿ. : ಎಂ . ಮಹೇಶ್ 


ಮುದ್ರಣ : 
ರಾಷ್ಟೋತ್ಥಾನ ಮುದ್ರಣಾಲಯ , 
ಕೆಂಪೇಗೌಡನಗರ, ಬೆಂಗಳೂರು - ೧೯ 
ದೂರವಾಣಿ : 26612730/ 31 / 32 
ಈ - ಮೇಲ್ : rmudrana @ gmail. com 


ಸ್ವಾಗತ 


ಅನಾದಿಕಾಲದಿಂದ ನಮ್ಮ ನಾಡು , ನುಡಿ, ಸಂಸ್ಕೃತಿ 
ಪರಂಪರೆಯನ್ನು ಕಟ್ಟಿ ಬೆಳೆಸಿದ ಮಹಾತ್ಮರು ಅಸಂಖ್ಯ . ಇವರೆಲ್ಲ 
ಇಂದಿನ - ಮುಂದಿನ ಪೀಳಿಗೆಗೆ ತಮ್ಮದೆಲ್ಲವನ್ನೂ ನೀಡಿದ 
ಮಹಾಚೇತನಗಳು. ಇಂತಹ ಪುಣ್ಯಚೇತನರ ಪರಿಚಯ ಮಕ್ಕಳಿಗೆ 
ಮಾಡಿಕೊಡುವ ಮಹತ್ಕಾರ್ಯ ಭಾರತ - ಭಾರತಿ ಪುಸ್ತಕ ಸಂಪದ. 
- ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಐದುನೂರಾಹತ್ತು 
ಮಹಾಪುರುಷರ ಕುರಿತ ಜೀವನಚರಿತ್ರೆಗಳು ಈ ಮಾಲಿಕೆಯಲ್ಲಿ 
೧೯೭೨ ರಿಂದ ೧೯೮೦ರ ಅವಧಿಯಲ್ಲಿ ಪ್ರಕಟಗೊಂಡಿವೆ . ಕನ್ನಡ 
ಸಾಹಿತ್ಯ ಲೋಕದ ಅತ್ಯಂತ ಹಿರಿಯ ಲೇಖಕರಿಂದ (ಕುವೆಂಪು, 
ಬೇಂದ್ರೆ, ಕಾರಂತ , ಮಾಸ್ತಿ, ತ. ಸು . ಶಾಮರಾವ್ , ರಂ . ಶ್ರೀ . ಮುಗಳಿ , 
ಜಿ .ಎಸ್ . ಶಿವರುದ್ರಪ್ಪ, ಎಂ . ವಿ . ಸೀತಾರಾಮಯ್ಯ , ವಿ . ಎಂ . 
ಇನಾಂದಾರ್, ಪಾ . ವೆಂ . ಆಚಾರ್ಯ, ವ್ಯಾಸರಾಯ ಬಲ್ಲಾಳ , 
ಎಸ್ . ಕೆ . ರಾಮಚಂದ್ರರಾವ್ , ಎಚ್ಚೆಸ್ಕೆ , ಹಾಮಾನಾ - 
ಮೊದಲಾದವರು) ಕಿರಿಯ ಲೇಖಕರು - ಹೊಸಬರು ಎಂದು ಎಲ್ಲರೂ 
ಬರೆದಿದ್ದಾರೆ . ಇದು ಈ ಮಾಲೆಯ ಹೆಮ್ಮೆ . 

ಈಗ ೨೦೧೨ರ ವರ್ಷಾರಂಭದಲ್ಲಿ ಭಾರತ - ಭಾರತಿ ಪುಸ್ತಕ 
ಸಂಪದ - ೨' ಪ್ರಕಟಣೆ ಪ್ರಾರಂಭಿಸಿದ್ದೇವೆ. ಮೊದಲ ಕಂತಿನ ಪುಸ್ತಕಗಳ 
ಹಾಗೆಯೇ ಈ ಎರಡನೇ ಕಂತಿನ ಪುಸ್ತಕಗಳೂ ಕನ್ನಡ ಕಂದಮ್ಮಗಳ 
ಹಿರಿದಾದ ಸಂಪತ್ತು ಆಗಲಿದೆ. 

ಭಾರತದ ಅಖಂಡ ಪುಣ್ಯ ಪರಂಪರೆಯ ದಿವ್ಯದರ್ಶನಕ್ಕೆ 
ನಿಮಗೆ ಸ್ವಾಗತ. 


- ಪ್ರಕಾಶಕರು 


ಪಾ . ವೆಂ . ಆಚಾರ್ಯ 
ಕರ್ನಾಟಕದ ಹಿರಿಯ ಚಿಂತಕರು, ಹರಟೆ 
ಬರವಣಿಗೆಯಲ್ಲಿ ತಮ್ಮದೇ ಸ್ಥಾನ ಸ್ಥಾಪಿಸಿದವರು, 
ವಿಚಾರ ಸಾಹಿತ್ಯದಲ್ಲಿ ದೊಡ್ಡ ಲೇಖಕರು, ಪತ್ರಕರ್ತ , 
ಕವಿ , ಭಾಷಾಭ್ಯಾಸಿ ಎಂದೆಲ್ಲ ಹೆಸರುವಾಸಿ ಆದವರು, 
ಪಾಡಿಗಾರು ವೆಂಕಟರಮಣ ಆಚಾರ್ಯ ಅವರು. 
ತಮ್ಮ ಸ್ವಂತ ಪರಿಶ್ರಮದಿಂದ, ನಿರಂತರ ದುಡಿಮೆಯಿಂದ 
ಅವರು ಈ ಎತ್ತರ ತಲುಪಿದರು. 

ಕಡುಬಡತನ , ವಿದ್ಯಾಭ್ಯಾಸಕ್ಕೂ ಅನುಕೂಲ 
ಇಲ್ಲದಿರುವುದು ಮೊದಲಾದ ಅಡಚಣೆಗಳು 
ಎದುರಾದರೂ , ಪುಸ್ತಕಗಳನ್ನು ಓದಬೇಕೆಂಬ ಅವರ 
ಚಿಕ್ಕವಯಸ್ಸಿನ ಆಸೆ ಅವರನ್ನು ಜ್ಞಾನವಂತರನ್ನಾಗಿಸಿತು. 
ಚಿಕ್ಕವಯಸ್ಸಿಗೇ ಅವರು ಭಾಷಾಪಂಡಿತರಾದರು. 

ತಮ್ಮ ಪ್ರತಿಭೆಗೆ ತಕ್ಕಹಾಗೆ ಅವರು 
ಪತ್ರಿಕೋದ್ಯಮವನ್ನು ತಮ್ಮ ಉದ್ಯೋಗವಾಗಿ 
ಸ್ವೀಕರಿಸಿದರು. 'ಕಸ್ತೂರಿ' ಸಂಪಾದಕರಾಗಿ ಅದನ್ನು 
ಜನಪ್ರಿಯವಾಗಿ ಬೆಳೆಸಿದರು. ಅನೇಕ ಪುಸ್ತಕಗಳನ್ನು 
ರಚಿಸಿದರು. ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗಳಿಸಿದರು. 


ಪಾ . ವೆಂ . ಆಚಾರ್ಯ 


ವಿಸ್ತಾರವಾದ ವ್ಯಾಸಂಗ , ಅಪಾರ ಕುತೂಹಲ, 
ಅದಕ್ಕೆ ತಕ್ಕಂತಹ ಪಾಂಡಿತ್ಯ , ಸಂಶೋಧಕರ ರೀತಿ 
ಸದಾ ಸಾಹಿತ್ಯದ ಹುಡುಕಾಟ, ಸ್ಪಷ್ಟವಾಗಿ ವ್ಯಕ್ತಪಡಿಸುವ 
ಆಕರ್ಷಕ ಶೈಲಿ ಮುಂತಾದ ಗುಣಗಳನ್ನು ರೂಢಿಸಿ 
ಕೊಂಡಿದ್ದ ಪಾಡಿಗಾರು ವೆಂಕಟರಮಣ ಆಚಾರ್ 
( ಪಾ . ವೆಂ . ಆಚಾರ್ಯ) ಹುಟ್ಟಿದ್ದು ದಕ್ಷಿಣ ಕನ್ನಡ 
ಜಿಲ್ಲೆಯ ಉಡುಪಿಯ ( ಈಗ ಉಡುಪಿಯೂ ಒಂದು 
- ಜಿಲ್ಲೆ) ಹೊರವಲಯದ ಕುಂಜಿಬೆಟ್ಟು ಎಂಬಲ್ಲಿ; ೬ 
ಫೆಬ್ರುವರಿ ೧೯೧೫ರಲ್ಲಿ ಇವರ ಪೂರ್ವಜರು 
ಉಡುಪಿಯ ಬಳಿಯ ಕೊಲ್ಯದವರು. ಅನಂತರ 
ಪಾಡಿಗಾರು ಎಂಬಲ್ಲಿಗೆ ಬಂದು ನೆಲೆಸಿದ್ದರಿಂದ 
' ಪಾಡಿಗಾರು' ಸ್ಥಳದ ಹೆಸರು ಇವರ ಹೆಸರಿನ ಹಿಂದೆ 
ಅಂಟಿಬಂದಿತು . ತಂದೆ ಲಕ್ಷ್ಮೀನಾರಾಯಣಾ 
ಚಾರ್ಯರು, ತಾಯಿ ಸೀತಮ್ಮ . ಇವರೂ ಕೂಡಾ 
ಪಾಡಿಗಾರಿನವರೆ. ಎರಡು ಮನೆತನಗಳೂ ವಿದ್ವಾಂಸರ 
ಮನೆತನಗಳು, ಹಿಂದೆ ಬ್ರಾಹ್ಮಣ ಮನೆತನದವರಿಗೆ 


೬ / ಪಾ . ವೆಂ . ಆಚಾರ್ಯ 
ಇದ್ದ ವೃತಿ ಎಂದರೆ ಶಾನುಭೋಗರಾಗಿ ಹಳ್ಳಿಯ 
ಕೆಲಸಗಳಾದ ಕಂದಾಯ ವಸೂಲಿ ಮುಂತಾದವುಗಳಲ್ಲಿ 
ತೊಡಗಿಸಿಕೊಳ್ಳುವುದು, ಇಲ್ಲವೇ ಪಾರುಪತ್ತೇದಾರರಾಗಿ 
ಯಾವುದಾದರೊಂದು ಮಠದಲ್ಲಿ ಉದ್ಯೋಗವನ್ನು 
ಹುಡುಕಿಕೊಳ್ಳುವುದೇ ಆಗಿತ್ತು. 

ಪಾವೆಂ ಹುಟ್ಟಿದ ನಂತರ ಇವರ ತಂದೆ ಕೂಡಾ 
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನ ಸೋಂದೆ 
(ಸೋದೆ) ಎಂಬಲ್ಲಿ ವಾದಿರಾಜ ಮಠದ ಪಾರು 
ಪತ್ತೇದಾರರಾಗಿ ಸೇರಿಕೊಂಡು ಕಾವ್ಯ ನಿರ್ವಹಿಸ 
ತೊಡಗಿದರು. 

ತಂದೆಯವರು ನಾಟಕ, ಹರಿಕಥೆಗಳ ಕಾರಕ್ರಮ 
ಗಳನ್ನು ಕೇಳುವ, ನಡೆಸುವ ಆಸಕ್ತಿ ಹೊಂದಿದ್ದರಿಂದ 
ಆಗಾಗ್ಗೆ ಇಂಥವು ಅವರ ಮನೆಯಲ್ಲಿ ಜರುಗುತ್ತಿದ್ದವು. 
ವಿದ್ಯಾಭ್ಯಾಸ 

ಪಾವೆಂ ಅವರಿಗೆ ಐದು ವರ್ಷವಾಗಿದ್ದಾಗಲೇ 
ತಂದೆ ತೀರಿಕೊಂಡರು . ಅಕ್ಕ ನೇತ್ರಾವತಿ ಹಾಗೂ 
ಭಾವ ನಾರಾಯಣಾಚಾರ್ಯರ ಆಶ್ರಯದಲ್ಲಿ ಕೆಲಕಾಲ 
ಸೋದೆಯಲ್ಲೇ ಬೆಳೆದರು. ಆದರೆ ಆ ಕಾಲದಲ್ಲಿ 
ಪ್ರತಿಯೊಂದು ಊರಿನಲ್ಲಿಯೂ ಶಾಲೆಗಳು 


ಪಾ . ವೆಂ . ಆಚಾರ್ಯ/ ೭ 
ಇಲ್ಲದಿದ್ದುದರಿಂದ ಇವರ ಭಾವನವರೇ ಸ್ತೋತ್ರ 
ಪಾಠಗಳನ್ನು ಕಲಿಸಿದರೆ, ಇವರ ಅಕ್ಕ ಕನ್ನಡ ಓದು, 
ಬರಹ, ಲೆಕ್ಕಗಳನ್ನು ಹೇಳಿಕೊಡುತ್ತಿದ್ದರು. ಯಾತ್ರಿಕರಾಗಿ 
ಮಠಕ್ಕೆ ಬಂದಿದ್ದ ಅಪರಿಚಿತರೊಬ್ಬರು ಕೆಲಕಾಲ 
ಮಠದಲ್ಲಿ ಉಳಿದಿದ್ದರಿಂದ ಅವರಿಂದ ಕೆಲ ಇಂಗ್ಲಿಷ್ 
ಶಬ್ದಗಳನ್ನೂ ಕಲಿತರು. 
- ಹೀಗೆ ಖಾಸಗಿಯಾಗಿ ಕೆಲಪಾಠಗಳನ್ನು 
ಕಲಿಯುವುದರ ಜೊತೆಗೆ ಅಕ್ಕ ತನ್ನ ತಮ್ಮನಿಗೆ ಬದುಕಿನ 
ಕೆಲವು ಪಾಠಗಳನ್ನು ಕಲಿಸತೊಡಗಿದಳು . ' ಪರರ 
ವಿಷಯದಲ್ಲಿ ವೃಥಾ ಕುತೂಹಲ ಬೆಳೆಸಿಕೊಳ್ಳಬಾರದು, 
ಇತರರು ಮಾತನಾಡುತ್ತಿರುವಾಗ ಕದ್ದು ಕೇಳಬಾರದು, 
ವಹಿಸಿಕೊಂಡ ಕೆಲಸಗಳನ್ನು ಪ್ರಾಮಾಣಿಕವಾಗಿ 
ಸಕಾಲದಲ್ಲಿ ಮುಗಿಸಬೇಕು, ಸುಳ್ಳು ಹೇಳಬಾರದು.' 
ಇವೇ ಮುಂತಾದ ಜೀವನದಲ್ಲಿ ಅಳವಡಿಸಿಕೊಳ್ಳಲು 
ಅಗತ್ಯವಾದಂತಹ ಉತ್ತಮ ಎನ್ನುವ ಗುಣಗಳನ್ನು 
ಕಲಿಸಿದ್ದರು. 

ಮುಂದೆ ಪಾವೆಂ ಹೀಗೆ ಹೇಳಿದರು - ' ಇವೆಲ್ಲ 
ಉಪದೇಶಗಳನ್ನು ಬಹುಮಟ್ಟಿಗೆ ಪಾಲಿಸಿಕೊಂಡು 
ಬಂದಿದ್ದೇನೆ. ಹೀಗೆ ನಾನು ಒಂದು ಸೂತ್ರಬದ್ದ 
ಜೀವನಕ್ಕೆ ಅಂಟಿಕೊಂಡಿದ್ದರಿಂದ ಹಲವಾರು 


೮ / ಪಾ . ವೆಂ . ಆಚಾರ್ಯ 


ಸಂಕಷ್ಟಗಳಿಂದ ಪಾರಾಗಿದ್ದೇನೆ. ಧರ್ಮವನ್ನು ಬಿಟ್ಟು 
ನಡೆಯದಂತೆ ಎಚ್ಚರ ಕಾಪಾಡಿದೆ. ಮನುಷ್ಯನು 
ರೂಢಿಸಿಕೊಳ್ಳಬೇಕಾದ್ದು ಇದೇ ಅಲ್ಲವೇ ? ಸಚ್ಚಾರಿತ್ರ್ಯ 
ಹೊಂದಿದ್ದರೆ ಬಹುಮಟ್ಟಿಗೆ ನಮ್ಮ ಸಾಧನೆಗೆ 
ಊರುಗೋಲಾದೀತೆಂಬುದನ್ನು ಮನಗಂಡು, 
ಸಾಧ್ಯವಾದಷ್ಟು ಮಟ್ಟಿಗೂ ಪಾಲಿಸತೊಡಗಿದೆ. 
ಹಾಗೆಂದು ಎಂದೂ ತಪ್ಪು ಮಾಡೇ ಇಲ್ಲವೆಂದಲ್ಲ, 
ಅದು ಅತಿಕಡಮೆ . ಇತರರಿಗೆ ಹಾನಿಮಾಡದ, 
ಹಿಂಸೆಗೆಡೆಕೊಡದಂತಹ ತಪುಗಳಾಗಿರಬಹುದು. ಕೆಲವು 
ಸಾರಿ ನನ್ನ ಅರಿವಿಗೆ ಬಾರದೆ ಆದುದಾಗಿರಬಹುದು. 
ಆದರೂ ಆಗಾಗ್ಗೆ ಎಚ್ಚರ ನೀಡುವಂತಹ ಘಟನೆಗಳು 
ನಡೆದು ಸದಾ ಸರಿದಾರಿಯಲ್ಲಿ ನಡೆಯುವಂತೆ 
ಮಾಡಿವೆ. ಇದಕ್ಕೆ ಪ್ರಮುಖವಾಗಿ ಬೇಕಾದ್ದು ವಿವೇಕ 
ಹಾಗೂ ಜಾಗರೂಕತೆ!” 
ಪುನಃ ಉಡುಪಿಗೆ 

ಇವರ ತಾಯಿಯ ಅಕ್ಕ ನಾಗವೇಣಿಯವರು 
ಪುನಃ ಉಡುಪಿಗೆ ಬರುವಂತೆ ಕರೆದಾಗ ತಾಯಿ , 
ಮಗ ಇಬ್ಬರೂ ಉಡುಪಿಗೆ ಬಂದರು. ಇಲ್ಲಿ ಇವರು 
ಸೇರಿದ್ದು ಅನಂತೇಶ್ವರ ಪ್ರೈಮರಿ ಶಾಲೆಗೆ , ಕನ್ನಡ, 
ಲೆಕ್ಕ , ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಿದ್ದುದರಿಂದ 


ಪಾ . ವೆಂ . ಆಚಾರ್ಯ/ ೯ 
ಇವರನ್ನು ನೇರವಾಗಿ ಮೂರನೆಯ ತರಗತಿಗೆ 
ಸೇರಿಸಿಕೊಂಡರು. ತರಗತಿಯಲ್ಲಿ ಬುದ್ದಿವಂತ 
ಹುಡುಗನೆಂದೇ ಎಲ್ಲರೂ ಹೇಳಿದರು. 

ಮೂರನೆಯ ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು 
ಪಡೆದು ಉತ್ತೀರ್ಣರಾದರು. ಆದರೆ ನಾಲ್ಕನೆಯ 
ತರಗತಿಗೆ ಸೇರಲು ಇವರಲ್ಲಿ ಹಣವಿಲ್ಲದೆ (ಎಂಟಾಣೆ 
ಅಂದರೆ , ಈಗಿನ ಐವತ್ತು ಪೈಸೆ ಫೀಸು), 
' ಹಣವಿಲ್ಲದಿದ್ದರೆ ಶಾಲೆಗೆ ಬರಬೇಡ' ಎಂದರು 
ಹೆಡಾಸರು. ತಾಯಿಯ ಬಳಿ ಬಂದು ಕೇಳಿದರೆ 
' ನನ್ನಲ್ಲೂ ಹಣವಿಲ್ಲ ಮಗೂ , ಹೊತ್ತಿನ ಊಟಕ್ಕೂ 
ತತ್ವಾರ, ಹೋಗಲಿ ಸಂಸ್ಕೃತ ಪಾಠಶಾಲೆಗಾದರೂ 
ಸೇರಿಕೊ ' ಎಂದರು ತಾಯಿ . ಇವರಿಗೆ ಸಂಸ್ಕೃತ 
ಪಾಠಶಾಲೆಗೆ ಸೇರಲು ಇಷ್ಟವಿಲ್ಲದೆ ಅಳುತ್ತಲೇ ಶಾಲೆ 
ಕಡೆ ನಡೆದರು. 

ದಾರಿಯಲ್ಲಿ ಎದುರಿಗೆ ಸಿಕ್ಕಿದ ವಿಧವೆಯೊಬ್ಬರು 
' ಯಾಕಪ್ಪ ಅಳುತ್ತಿದ್ದೀ ?' ಎಂದು ಇವರನ್ನು ವಿಚಾರಿಸಿ, 
ಇವರಿಗೆ ಧೈರ್ಯತುಂಬಿ , ` ಮಗೂ ಪ್ರತಿದಿನ ನಮ್ಮ 
ಮನೆಗೆ ಬಂದು ದೇವರಪೂಜೆ ಮಾಡಿ ಗಂಜಿ ಉಂಡು 
ಶಾಲೆಗೆ ಹೋಗು. ನಾನು ನಿನ್ನ ಶಾಲೆಯ ಫೀಸನ್ನು 
ಕೊಡುತ್ತೇನೆ' ಎಂದರಂತೆ. ಇವರಿಗಾದ ಆನಂದ 


* L 


ವಿಜಯoದ್ರ ಡಿ. 


ಕರುಣಾಮಯಿ ಹೆಂಗಸೊಬ್ಬರಿಂದ ಹಣದ ಬೆಂಬಲ 


ಪಾ . ವೆಂ . ಆಚಾರ್ಯ / ೧೧ 
ಹೇಳತೀರದಾಗಿತ್ತು. ಹೀಗೆ ಓದಿ ಮಾಧ್ಯಮಿಕ 
ಶಾಲೆಯನ್ನು ಮುಗಿಸಿದರು. 

ಬಡತನದ ಬೇಗೆ ಎಷ್ಟೆಂಬುದು ಇವರಿಗೆ 
ಅರ್ಥವಾಗತೊಡಗಿತ್ತು . ಅದರಲ್ಲೂ ಸೂಕ್ಷ್ಮ 
ಮನಸ್ಸಿನವರಾದರೆ ಪ್ರತಿಹೆಜ್ಜೆಗೂ ಹಣವಂತರ 
ಹೀಯಾಳಿಕೆ ಮಾತುಗಳಿಗೆ ಮನಸು ಮುದುಡುತ್ತಿರುತ್ತದೆ. 
ಆದರೆ ಅದನ್ನು ಲೆಕ್ಕಿಸದಿರುವವರಿಗೆ ಯಾವ 
ತೊಂದರೆಯೂ ಬಾರದು ಎಂಬ ಸತ್ಯವನ್ನು 
ಚಿಕ್ಕಂದಿನಲ್ಲಿಯೂ ಅರಿತುಕೊಂಡರು. 
ಹೈಸ್ಕೂಲಿನಲ್ಲಿದ್ದಾಗಲೇ ಪದ್ಯ ಬರೆದರು 

ಪ್ರೈಮರಿ ಶಾಲೆಯನ್ನು ಮುಗಿಸಿದ ನಂತರ 
ಮೊದಲನೆಯ ಫಾರಂಗೆ ( ೬ನೆಯ ತರಗತಿ) 
ಸೇರಬೇಕು, ಆದರೆ ಪುನಃ ಅದೇ ಹಣದ ಅಡಚಣೆ 
ಕಾಡತೊಡಗಿತು. ಆಗ ರಜಕ್ಕೆ ಬಂದಿದ್ದ ಇವರ 
ದೊಡ್ಡಪ್ಪನ ಮಗ ಉಡುಪಿಯ ಬೋರ್ಡ್ 
ಹೈಸ್ಕೂಲಿನಲ್ಲಿ ಸಂಸ್ಕೃತ ಪಂಡಿತರಾಗಿದ್ದ 
ವೆಂಕಟಾಚಾರ್ಯರು, 'ನೀನು ಸೇರುವುದಾದರೆ ನಮ್ಮ 
ಶಾಲೆಗೆ ಸೇರು, ಫೀಶಿಪ್‌ಗೆ ಪ್ರಯತ್ನಿಸುತ್ತೇನೆ' ಎಂದಾಗ 
ಇವರಿಗೆ ಓದಿನ ಆಸೆ ಚಿಗುರೊಡೆಯತೊಡಗಿತು . 


೧೨ / ಪಾ . ವೆಂ . ಆಚಾರ್ಯ 
ಹೀಗೆಬೋರ್ಡ್ಹೈಸ್ಕೂಲಿಗೆ ಸೇರಿ ಫೀಶಿಪ್, ಹಾಫ್ 
ಫೀಶಿಪ್‌ಗಳನ್ನು ಹೊಂದಿಸಿಕೊಂಡು ೧೯೩೨ರಲ್ಲಿ 
ಎಸ್. ಎಸ್ . ಎಲ್ . ಸಿ . ಯಲ್ಲಿ ಮೊದಲನೆಯವರಾಗಿ . 
ತೇರ್ಗಡೆಯಾದರು. 

ಆಗ ಹೆಚ್ಚಾಸರಾಗಿದ್ದ ರಾಕಿ ಫಾಂಡಿಸರು (ಈಗಿನ 
ರಾಜಕಾರಣಿ ಆಸ್ಕರ್ ಫೆರಾಂಡಿಸ್‌ರ ತಂದೆ) 
' ಮಂಗಳೂರಿನ ಅಲೋಷಿಯಸ್ ಕಾಲೇಜಿಗೆ 
ಬೇಕಾದರೆ ಸೇರಿಕೋ , ಪ್ರಿನ್ಸಿಪಾಲರಿಗೊಂದು ಪತ್ರ 
ಬರೆದು ಕೊಡುತ್ತೇನೆ' ಎಂದರು. ಆದರೆ ಊಟ, ವಸತಿ, 
ಪುಸ್ತಕ ಇತರ ಖರ್ಚುಗಳನ್ನು ಹೊಂದಿಸಿಕೊಳ್ಳಲಾರದೆ 
ಆ ಅವಕಾಶವನ್ನು ಬಳಸಿಕೊಳ್ಳಲಾಗಲಿಲ್ಲ . 

ಶಾಲಾದಿನಗಳಿಂದಲೇ ಓದಿನಲ್ಲಿದ್ದ ವಿಪರೀತ 
ಆಸಕ್ತಿಯನ್ನು ಪಕ್ಕದ ಮನೆಯವರು ಹುಬ್ಬಳ್ಳಿಯಿಂದ 
ತರಿಸುತ್ತಿದ್ದ ಕತೆ, ಕಾದಂಬರಿಗಳನ್ನು ಓದಿ 
ಪೂರೈಸುತ್ತಿದ್ದರು. ಪ್ರಾಚೀನ ಕಾವ್ಯದ ಪುಸ್ತಕಗಳು ಸಿಕ್ಕರೆ 
ಅದನ್ನೂ ಬಿಡದೆ ಓದತೊಡಗಿದರು. ಓದಿನ ಬಗ್ಗೆ 
ಇವರಿಗೆ ಎಷ್ಟು ಉತ್ಕಟವಾದ ಪ್ರೀತಿ- ಆಸೆ ಇತ್ತೆಂದರೆ 
ಕಾದಂಬರಿಗಳನ್ನು ಓದುತ್ತಾ ಕುಳಿತು ಹೋಂವರ್ಕ್ 
ಮಾಡಿಕೊಂಡು ಹೋಗುವುದನ್ನೂ ಮರೆತು ಶಿಕ್ಷೆಯನ್ನು 
ಅನುಭವಿಸುತ್ತಿದ್ದರಂತೆ. 


ಪಾ . ವೆಂ . ಆಚಾರ್ಯ/ ೧೩ 
ಹೀಗೆ ಹಳಗನ್ನಡ ಸಾಹಿತ್ಯ, ಪದ್ಯ, ಕತೆ, 
ಕಾದಂಬರಿಗಳನ್ನು ಓದುತ್ತಾ ಹೋದಂತೆಲ್ಲಾ ಇವರಿಗೂ , 
ತಾವೂ ಏಕೆ ಆ ರೀತಿ ಬರೆಯಬಾರದು ಎನ್ನಿಸ 
ತೊಡಗಿತು. ಒಂದು ದಿನ ಶಾಲೆಯಿಂದ ಹಿಂದಿರುಗುತ್ತಿ 
ದ್ದಾಗ ಪಕ್ಕದ ಬೀದಿಯ ಕೋಳಿಯೊಂದು ಅಂಗಳಕ್ಕೆ 
ಬಂದಾಗ ಇವರ ಕಾವ್ಯಶಕ್ತಿ ಗರಿಕೆದರಿ 

“ ಬಂದಿತಾದರೆ ಕೋಳಿ ಇಲ್ಲಿಗೆ 
ಕೊಂದು ಬಿಸುಡುವೆನದನು ಜಾಗ್ರತೆ 
ಯಿಂದ ಇರಿರೈ ಕೋಳಿ ಸಾಕುವರೆಲ್ಲರವನಿಯಲಿ' 
ಎಂದು ಹಾಡುತ್ತಾ ಕೋಳಿಯ ಮೇಲೆ ಕಲ್ಲು 
ಬೀರಿದರಂತೆ. 

ಇತರ ಭಾಷೆಗಳನ್ನು ಕಲಿಯುವುದರಲ್ಲಿಯೂ 
ಇವರಿಗೆ ಬಹಳವಾದ ಆಸಕ್ತಿಯಿದ್ದು ಬೀದಿಯಲ್ಲೊಮ್ಮೆ 
ಸಿಕ್ಕಿದ ಒಂದು ಬಹುಭಾಷಾ ಔಷಧೀಯ ಕ್ಯಾಟಲಾಗ್ 
ನಿಂದ ಬಂಗಾಳಿ ಅಕರಗಳನ್ನು ಕೂಡಿಸಿಕೊಂಡು 
ಓದಲಾರಂಭಿಸಿ, ಬಂಗಾಳಿ ಬಾಲ ಶಿಕ್ಷಣದ ಮೊದಲ 
ನೆಯ ಪುಸ್ತಕವನ್ನು ತರಿಸಿಕೊಂಡು ಬಂಗಾಳಿಯನ್ನು 
ಕಲಿಯತೊಡಗಿದರು . 
ಶಿಕ್ಷಕರಾಗಿ ಸೋತದ್ದು 

ಎಸ್ . ಎಸ್ .ಎಲ್. ಸಿ . ಪಾಸಾದ ನಂತರ ಆರ್ಥಿಕ 


೧೪ / ಪಾ . ವೆಂ . ಆಚಾರ್ಯ 
ಸ್ಥಿತಿ ಉತ್ತಮವಾಗಿಲ್ಲದಿದ್ದುದರಿಂದ ಮುಂದೆ ಕಾಲೇಜು 
ಓದಲಾಗದೆ ಯಾವುದಾದರೊಂದು ಉದ್ಯೋಗವನ್ನು 
ಹುಡುಕಿಕೊಂಡು ತಾಯಿಗೆ ಸಹಾಯ ಮಾಡಲೇ 
ಬೇಕಿತ್ತು . ಈ ಸಂದರ್ಭದಲ್ಲಿ ಕಡಿಯಾಳಿ ಹೈಯರ್ 
ಎಲಿಮೆಂಟರಿ ಶಾಲೆಯ ಶಿಕ್ಷಕರ ಹುದ್ದೆ ದೊರೆಯಿತು. 
ಬಹಳ ಸಂತೋಷದಿಂದಲೇ ಹೋದರು. ಆದರೆ ಈ 
ಉದ್ಯೋಗ ದೊರೆತ ನಂತರ ಬಹಳ ದಿವಸ ಅಲ್ಲಿ 
ಅಲ್ಲಿ ಉಳಿಯಲಿಲ್ಲ. ಇವರು ಎಲ್ಲ ವಿಷಯಗಳಲ್ಲೂ 
ಪ್ರಚಂಡರೆಂದು ಅನಿಸಿಕೊಂಡಿದ್ದರು. ಆದರೆ ಎರಡನೆಯ 
ತರಗತಿ ಹುಡುಗರ ಮಟ್ಟಕ್ಕೆ ಇಳಿದು ಅವರಿಗೆ ಪಾಠ 
ಹೇಳಿಕೊಡಲಾಗದೆ ಉಪಾಧ್ಯಾಯ ವೃತ್ತಿಯನ್ನು 
ತೊರೆದು ಹೊರಬಂದರು. 

ಸೋಜಿಗವೆಂದರೆ ಇವರು ಆಗಲೇ ಹಲವಾರು 
ಪದ್ಯಗಳನ್ನು ಬರೆಯತೊಡಗಿದ್ದು ಜಯ ಕರ್ನಾಟಕ , 
ಪ್ರಬುದ್ಧ ಕರ್ನಾಟಕ , ರಾಷ್ಟ್ರಬಂಧು ಮುಂತಾದ ಪತ್ರಿಕೆ 
ಗಳಲ್ಲಿ ಪ್ರಕಟಗೊಂಡಿದ್ದರೂ ಇವರು ಸಣ್ಣ ವಯಸ್ಸಿನ 
ಮಕ್ಕಳಿಗೆ ಪಾಠ ಹೇಳುವುದು ಸಾಧ್ಯವಾಗದೆ ಹೋಯಿತು. 
ಕಾಡಿದ ವಿಧಿ 


ಉಪಾಧ್ಯಾಯಗಿರಿಗೆ ಶರಣು ಹೊಡೆದ ನಂತರ 


ಪಾ . ವೆಂ . ಆಚಾರ್ಯ / ೧೫ 
ಸೇರಿದ್ದು ' ಭಾರತ ವಸ್ತು ಮಂದಿರ ' ಎಂಬ ಸ್ವದೇಶಿ 
ಅಂಗಡಿಯಲ್ಲಿ. ಅದರ ಮಾಲೀಕರು ಧರ್ಮಶಾಸ್ತ್ರಗಳಲ್ಲಿ 
ಪಾರಂಗತರಾಗಿದ್ದು, ಬರೋಡಲೈಬ್ರರಿಯ ಸಂಸ್ಕೃತ 
ವಿಭಾಗದಲ್ಲಿ ಲೈಬ್ರರಿಯನ್ ಆಗಿದ್ದ ಎಸ್. ಯು . 
ಪಣೆಯಾಡಿ ಅವರು ; ಅದೆಲ್ಲವನ್ನೂ ಬಿಟ್ಟುಬಂದು 
ಉಡುಪಿಯಲ್ಲಿ ಮುದ್ರಣಾಲಯ ಮತ್ತು ಒಂದು 
ಹಣಕಾಸಿನ ವ್ಯವಹಾರದ ಬ್ಯಾಂಕ್‌ನ್ನು ಪ್ರಾರಂಭಿಸಿದ್ದರು. 

ಕೈಗೆ ಸಿಕ್ಕಿದ ಪುಸ್ತಕವನ್ನೆಲ್ಲಾ ಓದುವ ಹವ್ಯಾಸವಿದ್ದ 
ಇವರು ಬಿಡುವಿನ ವೇಳೆಯಲ್ಲಿ, ಅಲ್ಲಲ್ಲಿ 
ದೊರೆತಿದ್ದ ಅಕೌಂಟೆನ್ಸಿ ಪುಸ್ತಕ ಓದಿ ಲೆಕ್ಕ ಬರೆಯುವ 
ಪದ್ಧತಿಯನ್ನು ರೂಢಿಸಿಕೊಂಡಿದ್ದು, ಇಲ್ಲಿ 
ಕೆಲಸಕ್ಕೆ ಸೇರಿದಾಗ ಅನುಕೂಲಕ್ಕೆ ಬಂತು. 
ಲೆಕ್ಕಪತ್ರಗಳನ್ನೆಲ್ಲಾ ಸರಿಪಡಿಸಿದರು. ಆದರೆ ಒಂದೆರಡು 
ವರ್ಷಗಳಲ್ಲೇ ಕಂಪನಿಯು ದಿವಾಳಿಯಾಗಿ, 
ಯಾರದ್ದೋ ತಪ್ಪಿಗೆ ಇವರು ಜವಾಬ್ದಾರರಾಗುವ 
ಸಂದರ್ಭ ಬಂದುಬಿಟ್ಟಿತು. ಉಡುಪಿಯನ್ನೇ 
ಬಿಡಬೇಕಾದ ಸನ್ನಿವೇಶ ಉಂಟಾಗಿ ಮದರಾಸನ್ನು 
(ಈಗಿನ ಚೆನ್ನೈ ) ಸೇರಿದರು. 

ಮದರಾಸಿಗೆ ತೆರಳಿದ ಪಾವೆಂ ಅವರು ಒಂದು 
ಹೊಟೇಲಿನಲ್ಲಿ ಕಾರಕೂನನ ಕೆಲಸ ನಿರ್ವಹಿಸ 


೧೬ / ಪಾ . ವೆಂ . ಆಚಾರ್ಯ 
ಬೇಕಾಯಿತು. ಅವರ ತಾಯಿ ಮಗಳ ಮನೆಯಲ್ಲಿದ್ದರು; 
ಅಷ್ಟರಲ್ಲಾಗಲೇ ಇವರಿಗೆ ಮದುವೆಯಾಗಿದ್ದು ಹೆಂಡತಿ 
ಲಕ್ಷ್ಮೀಬಾಯಿಯವರನ್ನು ತೌರುಮನೆಗೆ ಕಳುಹಿಸಿದ್ದರು. 

ಆಗ ಎರಡನೆಯ ಮಹಾಯುದ್ಧದ ಸಮಯ . 
ಇವರು ಮದರಾಸಿನಲ್ಲಿದ್ದಾಗ, ಮದರಾಸಿನ ಮೇಲೆ 
ಬಾಂಬ್ ದಾಳಿಯಾಗುತ್ತದೆ ಎಂಬ ವದಂತಿ 
ಹಬ್ಬಿದ್ದರಿಂದ ದೂರದಲ್ಲಿದ್ದ ಹೆಂಡತಿಗೆ ಗಾಬರಿಯಾಗ 
ತೊಡಗಿತು . ಇವರ ಹೆಂಡತಿಯ ಅಣ್ಣಂದಿರು 
ಧಾರವಾಡದಲ್ಲಿ ಹೋಟೆಲ್ ಉದ್ಯಮವನ್ನು 
ಪ್ರಾರಂಭಿಸಿದ್ದರಿಂದ ಪಾವೆಂ ಅವರನ್ನು ಧಾರವಾಡಕ್ಕೆ 
ಕರೆಸಿಕೊಂಡರು . ಅನಂತರ ಇವರಿಗೆ ಹುಬ್ಬಳ್ಳಿಯ 
'ಸಂಯುಕ್ತ ಕರ್ನಾಟಕ ' ಪತ್ರಿಕೆಯಲ್ಲಿ ಕೆಲಸ 
ದೊರೆತದ್ದರಿಂದ ೧೯೪೩ರ ಕೊನೆಯಲ್ಲಿ ಹುಬ್ಬಳ್ಳಿಯಲ್ಲಿ 
ಮನೆಮಾಡಿ ಹೆಂಡತಿಯನ್ನು ಕರೆಸಿಕೊಂಡರು . 

ಹುಬ್ಬಳ್ಳಿಯಲ್ಲಿ ಪಾವೆಂ ಪುಟ್ಟ ಸಂಸಾರ ಪ್ರಾರಂಭ 
ವಾಯಿತು. ಗಂಡ ಪಾವೆಂ ಅವರು ಎಲ್ಲರಂತಲ್ಲ' 
ಅನ್ನಿಸಿತು ಹೆಂಡತಿಗೆ! ಪಾವೆಂ ಅವರೊಡನೆ 
ದೂರಪ್ರಯಾಣ ಮಾಡುವುದೆಂದರೆ ಅದೆಂತಾದ್ರೂ 
ಗಾಬರಿ, ಭಯ ಪ್ರಾರಂಭವಾಗಿಬಿಡುತ್ತಿತ್ತು ಅವರ 
ಶ್ರೀಮತಿಯವರಿಗೆ. 


ಪಾ . ವೆಂ . ಆಚಾರ್ಯ / ೧೭ 
ಒಮ್ಮೆ ಉಡುಪಿಯಿಂದ ಹೊರಟು ಹರಿಹರದ 
ಮಾರ್ಗವಾಗಿ ಹುಬ್ಬಳ್ಳಿ ತಲುಪಬೇಕಿತ್ತು. ರೈಲು ಪ್ರಯಾಣ 
ಸುಖಕರವಾಗಿರಲೆಂದು ಪಾವೆಂ ಇಂಟರ್ ಟಿಕೆಟನ್ನೇ 
ಪಡೆದರು. ಆದರೆ ಮಧ್ಯದಲ್ಲಿ ಇವರಿಗೆ ವೃದ್ಧದಂಪತಿ 
ಗಳು ಗಂಟುಬೀಳಬೇಕೆ! ಹಣ ಸಾಲದಿದ್ದರೂ ಕೈಯಿಂದ 
ಹಾಕಿ ಅವರಿಗೂ ಇಂಟರ್ ಟಿಕೆಟನ್ನೇ ತೆಗೆದರು. ಎಲ್ಲ 
ಡಬ್ಬಿಗಳೂ ಭರ್ತಿಯಾಗಿದ್ದು ಹತ್ತುವ ಗಡಿಬಿಡಿಯಲ್ಲಿ 
ಟಿಕೆಟ್ ರೈಲಿನಿಂದ ಹೊರಕ್ಕೆ ಬಿದ್ದುಹೋಯಿತು. ಪಾವೆಂ 
ಎಲ್ಲರನ್ನೂ ಹೆಂಗಸರ ಡಬ್ಬಿಗೆ ಹತ್ತಿಸಿ ದೊಪ್ಪನೆ ಕೆಳಗೆ 
ಜಿಗಿದರು. ಮನೆಯವರ ಎದೆ ಢವಢವ ಹೊಡೆದು 
ಕೊಂಡು ಜೀವ ಹಾರಿ ಹೋಗುವಂತಾಯಿತು; ಹೀಗೇಕೆ 
ಜಿಗಿದರೆಂಬುದೇ ತಿಳಿಯದಂತಾಯಿತು. ಬೀಳಿಸಿಕೊಂಡ 
ಟಿಕೆಟ್‌ಗಾಗಿ ಹುಡುಕುತ್ತಾ ಓಡುತ್ತಿದ್ದಾರೆ. ಇವರು ರೈಲು 
ಹತ್ತದಿದ್ದರೆ ಏನು ಗತಿ? ಹೆಂಡತಿಗೆ ಹುಬ್ಬಳ್ಳಿ ಹೊಸದು! 
ಮಕ್ಕಳು ಬೇರೆ ಇದ್ದಾರೆ, ಪರಮಾತ್ಮ ಏನು ಕಷ್ಟ 
ತಂದೆ ಎಂದು ಎಲ್ಲ ದೇವರನ್ನು ಪ್ರಾರ್ಥಿಸಿದರು! 

ಹೆದರಿ ಹೈರಾಣವಾಗಿ ಡಬ್ಬಿಯಲ್ಲಿ ಕುಳಿತಿದ್ದಾಗ 
ಹೆಂಗಸರ ಡಬ್ಬಿಯಲ್ಲಿ ಕಾಣಿಸಿಕೊಂಡರು . ನೋಡಿದ 
ತಕ್ಷಣ ಅವರತ್ತ ಹಾರಿಹೋಗಿ“ ಏಕೆ ಹಾಗೆ ಜಿಗಿದಿರಿ ? ” 
ಎಂದು ಹೆಂಡತಿ ಕೇಳಿದರು . ' ಟಿಕೆಟ್ ಬಿದ್ದುಹೋಯ್ತಲ್ಲ 


೧೮ / ಪಾ . ವೆಂ . ಆಚಾರ್ಯ 
ಅದಕ್ಕೆ!' ಎಂದರು. ಆದರೆ ಓಡುವ ಗಾಡಿಯಿಂದ 
ಹಾಗೆ ಹಾರುವುದೇ ?' - ಎಂದರು ಹೆಂಡತಿ, 'ಬಿಡು, 
ಮದರಾಸಿನಲ್ಲಿ ಇದಕ್ಕಿಂತ ವೇಗದ ಟ್ಯಾಂನಿಂದಲೇ 
ಜಿಗಿದಿದ್ದೇನೆ, ಇದೇನು ಮಹಾ!' ಎಂದುಬಿಟ್ಟರು! 

ಪ್ರತಿಸಾರಿ ಪ್ರಯಾಣದಲ್ಲಿಯೂ ಏನಾದರೊಂದು 
ಫಜೀತಿ ಇದ್ದೇ ಇರುತ್ತಿತ್ತು. ಒಮ್ಮೆ ಬೆಳಗಿನ ಜಾವದ 
ರೈಲು ಹಿಡಿಯಲು ಟಾಂಗಾದವನಿಗೆ ಬರಹೇಳಿದ್ದರು. 
ಆತ ಹತ್ತು ನಿಮಿಷ ತಡವಾಗಿ ಬರಬೇಕೆ? ಅಷ್ಟಕ್ಕೆ 
ಇವರಿಗೆ ಕೋಪ, ಟೈಂ ಎಂದರೆ ಟೈಂ . ಹೇಳಿದ 
ಟೈಂಗೆ ಯಾಕೆ ಬರಲಿಲ್ಲವೆಂಬುದು ಇವರ ವಾದ. 
'ರೈಲಿಗೆ ಇನ್ನೂ ಟೈಂ ಇದೆ ಸ್ವಾಮಿ , ಹಮೆ ಮಾಲುಮ್!” 
- ಇದು ಅವನ ವಾದ. ರೈಲಿಗೆ ಹೊತ್ತಾಗುತ್ತಿದೆ ಬನ್ನಿ 
ಎಂದರೆ ಇವರ ವಾದ - ವಿವಾದ, ಹೋಗಲಿ ಎರಡಾಣೆ 
ಕಡಮೆ ಕೈಲಿ ಹಾಕಿ ಬನ್ನಿ ಎಂದರೆ ಇವರು ಕೇಳರು. 
ಹಣದ ಪ್ರಶ್ನೆಯಲ್ಲ ತತ್ತ್ವ , ತತ್ತ್ವದ ಪ್ರಶ್ನೆ - ಇವರ ವಾದ! 

ಬಸ್ಸಿನಲ್ಲಿ ಬೀಡಿ, ಸಿಗರೇಟು ಸೇದುವುದು 
ಕಾನೂನಿಗೆ ವಿರುದ್ಧ - ಇವರ ವಾದ. ಬಿಡಿ, ಕಂಡಕ್ಟರನೇ 
ಸುಮ್ಮನಿರುವಾಗ ನಿಮಗೇಕೆ ಉಸಾಬರಿ ಎಂದರೂ 
ಕೇಳರು. ಸಮಾಜವನ್ನು ತಿದ್ದುವ ವಾರಸುದಾರರೆಂಬ 
ಭ್ರಮೆ , ವಿಚಿತ್ರ ನಡವಳಿಕೆ! 


ಪಾ . ವೆಂ . ಆಚಾರ್ಯ / ೧೯ 
ಒಮ್ಮೆ ಟಿಕೆಟ್ ಪಡೆಯದ ಪ್ರಯಾಣಿಕನ ವಿರುದ್ದ . 
ಕಂಡಕರನ ಪಕ ಸೇರಿ ವಾದಿಸಿದರು. ಆತ ಟಿಕೆಟ್ 
ತೆಗೆದುಕೊಂಡ. ಕಂಡಕರ್‌ ಸುಮ್ಮನಿರದೆ ಆತನನ್ನು 
ಬಯ್ಯತೊಡಗಿದಾಗ, ಈಗ ಪ್ರಯಾಣಿಕನ ಪರ. ಇವರ 
ವಿಚಿತ್ರ ನಡವಳಿಕೆ ಕಂಡ ಇತರ ಪ್ರಯಾಣಿಕರಿಗೆ ನಗೆ! 

- ಇದು ' ಪಾವೆಂ : ಲಾಂಗೂಲ ಪುರಾಣ! 

ಎಸ್.ಎಸ್.ಎಲ್.ಸಿ. ಯವರೆಗೆ ಓದಿದ್ದ ಪಾವೆಂ 
ರವರು ಮುಂದೆ ಕಾಲೇಜು ಕಲಿಯಲಾಗದಿದ್ದರೂ 
ಹಿಂದಿ ರಾಷ್ಟ್ರಭಾಷಾ ವಿಶಾರದ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿದ್ದು, ಸ್ವಂತ ಆಸಕ್ತಿಯಿಂದ ಬಂಗಾಳಿ 
ಭಾಷೆಯನ್ನು ಕಲಿತಿದ್ದರು. ಸಂಸ್ಕೃತವನ್ನು ರೂಢಿಸಿ 
ಕೊಂಡಿದ್ದಲ್ಲದೆ ಇಂಗ್ಲಿಷ್ ಭಾಷೆಯನ್ನು ಸಾಕಷ್ಟು 
ಪರಿಚಯ ಮಾಡಿಕೊಂಡಿದ್ದರು. 

ಇವೆಲ್ಲ ಅವರ ಜೀವನಕ್ಕೆ ನೆರವಾಗುವಂತಹದ್ದೆ 
ಆಗಿದ್ದು ಹೊಟ್ಟೆಪಾಡಿಗಾಗಿ ಹಲವು ಹತ್ತು ಕ್ಷೇತ್ರಗಳಲ್ಲಿ 
ದುಡಿಯಬೇಕಾಯಿತು. ಶಾಲಾಮಾಸ್ತರಾದರು, ಅಂಗಡಿ 
ಗುಮಾಸ್ತರಾದರು, ಕಂಪನಿ ಸೆಕ್ರೆಟರಿ , ಮುದ್ರಣಾಲಯದ 
ಮ್ಯಾನೇಜರ್, ಲೆಕ್ಕಾಧಿಕಾರಿ , ಹೊಟೇಲ್‌ ಬಿಲ್ 
ಬರೆಯುವವ, ಹೀಗೆ ಎಲ್ಲ ರೀತಿಯ ಕೆಲಸವನ್ನು 
ಉಡುಪಿ, ಮದರಾಸುಗಳಲ್ಲಿ ಸಲ್ಲಿಸಿ ಕಡೆಗೆ ಬಂದು 


೨೦ / ಪಾ . ವೆಂ . ಆಚಾರ್ಯ 
ನೆಲೆನಿಂತದ್ದು ಪತ್ರಿಕಾಲಯವೊಂದರ ಉದ್ಯೋಗಿ 
ಯಾಗಿ! ಹುಬ್ಬಳ್ಳಿಯಲ್ಲಿ! 
- ೧೯೪೨ರಲ್ಲಿ 'ಸಂಯುಕ್ತ ಕರ್ನಾಟಕ ' ಪತ್ರಿಕೆಯ 
ಮುದ್ರಣದ ಮೇಲ್ವಿಚಾರಕರಾಗಿ ತಮ್ಮ ವೃತ್ತಿಯನ್ನು 
ಪ್ರಾರಂಭಿಸಿದರಾದರೂ 'ಕರ್ಮವೀರ' ವಾರಪತ್ರಿಕೆಯ 
ಸಂಪಾದಕೀಯ ಬಳಗದವರಾಗಿ, 'ಕಸ್ತೂರಿ' 
ಮಾಸಪತ್ರಿಕೆಯ ಮೊದಲ ಸಂಪಾದಕರಾಗಿ , ದುಡಿದು 
೧೯೭೫ರಲ್ಲಿ ನಿವೃತ್ತರಾದರು. 

ಹೆಮ್ಮೆಯ 'ಕಸ್ತೂರಿ' ಮಾಸಪತ್ರಿಕೆಯ 
ಸಂಪಾದಕರಾದ ನಂತರ ಪತ್ರಿಕೆಯನ್ನು ಅಕ್ಷರಶಃ 
“ ಜ್ಞಾನಕ್ಕೊಂದು ಬೆಳಕಿಂಡಿ' ಯನ್ನಾಗಿ ರೂಪಿಸಿದರು. 
ಇದನ್ನು ಇಂಗ್ಲಿಷ್‌ನಲ್ಲಿ ಮಾಸಪತ್ರಿಕೆಯಾಗಿ 
ಪ್ರಕಟಗೊಳ್ಳುತ್ತಿರುವ 'ರೀಡರ್ ಡೈಜೆಸ್' ಪತ್ರಿಕೆಯಂತೆ 
ರೂಪಿಸಬೇಕೆಂಬ ಛಲದಿಂದ ದುಡಿದು ಕನ್ನಡದ ಪ್ರತಿಷ್ಠಿತ 
ಮಾಸಪತ್ರಿಕೆಯನ್ನಾಗಿಸಿದರು. 

'ಕಸೂರಿ' ಮಾಸಪತ್ರಿಕೆಗಾಗಿ ವಿವಿಧ ವಿಷಯಗಳನ್ನು 
ಕುರಿತು ನೂರಾರು ಮೌಲಿಕ ಲೇಖನಗಳನ್ನು ಬರೆದರು. 
ಇವರದು ಬಹುಮುಖ ಪ್ರತಿಭೆ, ಆಸಕ್ತಿಗೆ ಎಲ್ಲೆಯೇ 
ಇರಲಿಲ್ಲ. ಚಿಂತನೆಯ ಹರವೂ ದೊಡ್ಡದೆ. ಅಪಾರ 


ಪಾ . ವೆಂ . ಆಚಾರ್ಯ/ ೨೧ 
ಕುತೂಹಲ, ವಿಪರೀತ ತರ್ಕಬುದ್ದಿ, ವಿಶ್ವವಿದ್ಯಾಲಯದ 
ಸಂಶೋಧಕರಿಗಿರ ಬೇಕಾದ ಛಲ , ಸತ್ಯವನ್ನು 
ಕಂಡುಹಿಡಿಯುತ್ತೇನೆಂಬ ನಿರ್ಧಾರ, ಇವೆಲ್ಲವನ್ನೂ 
ಮೀರಿದ ಆಕರ್ಷಕ ಶೈಲಿ, ನಿರೂಪಿಸುವ ಕೌಶಲ, 
ಭಾಷಾಶುದ್ಧತೆ ಇವುಗಳಿದ್ದುದರಿಂದಲೇ ಅವರೊಬ್ಬ 
ಅಸಾಮಾನ್ಯ ಲೇಖಕರೆನಿಸಿಕೊಂಡರು. 
ಪತ್ರಿಕೆಯ ಸಾರ್ಥಕತೆ 
- ಯಾವುದೇ ಒಂದು ವಿಷಯವನ್ನು ಬರೆಯು 
ವಾಗಲೂ ಇತರರು ಬರೆದರೂ ಸರಿ ಆಮೂಲಾಗ 
ವಿವೇಚನೆ ನಡೆಸದೆ ಎಂದಿಗೂ ಪ್ರಕಟಿಸುತ್ತಿರಲಿಲ್ಲ. 
ಇದಕ್ಕಾಗಿ ವಿದ್ವತ್ ವಲಯದಲ್ಲಿದ್ದವರನ್ನು ಸಂಪರ್ಕಿಸಿ 
ಸರಿಯಾದ ಮಾಹಿತಿ ಪಡೆಯುತ್ತಿದ್ದರು. 

- ಒಮ್ಮೆ 'ಕಸೂರಿ' ಮಾಸಪತ್ರಿಕೆಯಲ್ಲಿ ಮಧುಮೇಹ 
ರೋಗದ ಬಗ್ಗೆ ಲೇಖನವೊಂದು ಪ್ರಕಟವಾಯಿತು. 
ಅದು ಮೈಸೂರಿನ ಹಿರಿಯ ಆಯುರ್ವೇದ 
ಪಂಡಿತರೊಬ್ಬರ ಸಂಶೋಧನೆಗೆ ಸೇರಿದ ವಿಚಾರ. ಈ 
ಲೇಖನವನ್ನು ಓದಿದ ಆಸಕ್ತರು ಕೆಲವೊಂದು 
ಸಂದೇಹಗಳನ್ನೆತ್ತಿದಾಗ ಇಡೀ ಕಡತವನ್ನು ವಿಜ್ಞಾನ 
ಲೇಖಕರಾಗಿದ್ದ ಮೈಸೂರಿನ ಜಿ.ಟಿ . ನಾರಾಯಣ 


೨೨ / ಪಾ . ವೆಂ . ಆಚಾರ್ಯ 
ರಾಯರಿಗೆ ಕಳುಹಿಸಿ ಕೂಲಂಕಷವಾಗಿ ಪರಿಶೀಲಿಸಿ 
ಬರೆಯುವಂತೆ ಕೋರಿದರಂತೆ. ಅದರಂತೆ ನಾರಾಯಣ 
ರಾಯರು ಮೆಡಿಕಲ್ ಕಾಲೇಜಿನ ಹಿರಿಯ 
ವೈದ್ಯರೊಬ್ಬರನ್ನು ಸಂಪರ್ಕಿಸಿ ವಿಚಾರ ವಿಮರ್ಶೆ ನಡೆಸಿ 
ಸಂಶೋಧನೆಯ ಸತ್ಯಾಸತ್ಯತೆಯ ಬಗ್ಗೆ ನಿಷ್ಠುರ 
ವರದಿಯೊಂದನ್ನು ಸಿದ್ದಪಡಿಸಿ ಕಳುಹಿಸಿದರಂತೆ. 
ಹೀಗಿತ್ತು ಪಾವೆಂ ಅವರ ಚಿಕಿತ್ಸಕ ಮನೋಭಾವ. 
ಯಾರೋ ಹೇಳಿದರೆಂದು ನಂಬದೆ, ವಿದ್ವಾಂಸರಿಂದ 
ಸರಿಯುತ್ತರ ಪಡೆಯುವವರೆಗೂ ವಿಶ್ರಮಿಸುತ್ತಿರಲಿಲ್ಲ . 

ಪತ್ರಿಕೆ ಎಂದರೆ ಬರೇ ಓದಿ ಬಿಸಾಡುವಂತಹ 
ಕಾಗದವಲ್ಲ. ಅದು ಸಮಾಜವನ್ನು ತಿದ್ದುವ, ತಿಳಿವಳಿಕೆ 
ಕೊಡುವ, ನೆರವು ನೀಡುವ ಮಾಧ್ಯಮಗಳಲ್ಲೊಂದಾಗ 
ಬೇಕು, ಓದುಗರೊಡನೆ ಶಾಶ್ವತ ಸ್ನೇಹವನ್ನು 
ಬೆಳೆಸುವಂತಾಗಬೇಕು ಎಂದು ನಂಬಿದ್ದರು. ಅದೇ 
ರೀತಿ ನಡೆದುಕೊಂಡು ಪತ್ರಿಕೆಯನ್ನು ಸಮಾಜದ 
ಒಳಿತಿಗಾಗಿ ರೂಪಿಸಿದರು. ತಮ್ಮ ಪರಿಶ್ರಮ ಸಾರ್ಥಕ 
ಆಗುವಂತೆ ಮಾಡಿದರು. 

ಯಾವುದೇ ಒಂದು ವಿಷಯದ ಬಗ್ಗೆ ಕುತೂಹಲ, 
ಆಸಕ್ತಿಗಳು ಮೂಡಿದರೆ ತಾವು ಆ ವಿಷಯವನ್ನು 


ಪಾ . ವೆಂ . ಆಚಾರ್ಯ / ೨೩ 
ಸರಿಯಾಗಿ ತಿಳಿದುಕೊಳ್ಳುವುದಷ್ಟೇ ಅಲ್ಲದೆ ಸೂಕ್ತ 
ಲೇಖಕರನ್ನು ಹುಡುಕಿ ಲೇಖನಗಳನ್ನು ಬರೆಸುತ್ತಿದ್ದರು. 
ಆದರೆ ವೈಜ್ಞಾನಿಕ ಲೇಖನಗಳನ್ನು ಬರೆಯುವವರು 
ಅತಿವಿರಳವಾಗಿದ್ದುದರಿಂದ ಈ ಕೊರತೆಯನ್ನು 
ನೀಗಿಸಲು ತಾವೇ ಸ್ವತಃ ವೈಜ್ಞಾನಿಕ ಲೇಖನಗಳ ಓದಿನ 
ಕಡೆಗೆ ಗಮನ ಹರಿಸಿದರು. ವಿಜ್ಞಾನವನ್ನು ಕಾಲೇಜು 
ಮಟ್ಟದಲ್ಲಿ ಓದಿರದಿದ್ದರೂ ಈಗ ಅಂತಹ ಬರಹಗಳನ್ನು 
ಇಂಗ್ಲಿಷ್‌ನಿಂದ ಓದಿ, ಅರ್ಥಮಾಡಿಕೊಂಡು, 
ಪಾರಿಭಾಷಿಕ ಶಬ್ದಗಳನ್ನು ಸೃಷ್ಟಿಸಿಕೊಂಡು ಲೇಖನವನ್ನು 
ಸಿದ್ದಗೊಳಿಸುತ್ತಿದ್ದರು. ಹೀಗೆ 'ಕಸ್ತೂರಿ' ಪತ್ರಿಕೆಯು 
ಒಂದು ಪ್ರಬುದ್ದ ಮಾಸಿಕವಾಗಲು ಹಗಲು ರಾತ್ರಿ 
ದುಡಿದರು . ಒಮ್ಮೆ ಒಬ್ಬ ಪತ್ರಿಕಾ ಸಂಪಾದಕರು 
ಅವರನ್ನು ಕೇಳಿದರು: 'ಹೇಗೆನೀವು ಕಸ್ತೂರಿಯನ್ನು 
ಅಷ್ಟೊಂದು ಜನಪ್ರಿಯ ಮಾಸಪತ್ರಿಕೆಯಾಗಿಸಿದಿರಿ ?” 
ಪಾವೆಂ ಥಟ್ಟನೆ ಉತ್ತರಿಸಿದರು : ' ನಾನು ಪ್ರತಿದಿವಸ 
ಹದಿನೆಂಟು ಘಂಟೆಗಳು ದುಡಿಯುತ್ತಿದೆ! 
ಲಾಂಗೂಲಾಚಾರ್ಯರ ಉದ್ಭವ 

'ಕರ್ಮವೀರ' ವಾರಪತ್ರಿಕೆಯ ಸಂಪಾದಕೀಯ 
ದಲ್ಲಿ ಇದ್ದಾಗ ಪ್ರತಿವಾರವೂ ಓದುಗರನ್ನು ರಂಜಿಸಲೆಂದೇ 


'ಸಂಯುಕ್ತ ಕರ್ನಾಟಕ' ದಿನ 


ದಿಪಾದಕೀಯ ಕೊಠಡಿಯಲ್ಲಿ ಪಾವೆಂ 


ಕುಣಿಕೆ 


ವಿಮಶ್ರಟಿ.ಜಿ. 


೨೬ / ಪಾ . ವೆಂ . ಆಚಾರ್ಯ 
ಹೊಸ ಹೊಸ ಹೆಸರಿನಿಂದ ಲೇಖನಗಳನ್ನು ಬರೆಯ 
ತೊಡಗಿದರು. ಲಾಂಗೂಲಾಚಾರ್ಯ, ರಾಧಾಕೃಷ್ಣ, 
ಮುರಳೀಧರ ಮುಂತಾದ ಹೆಸರುಗಳಿಂದ ಬರೆಯ 
ತೊಡಗಿದರೂ ಓದುಗರಿಗೆ ಆತ್ಮೀಯವಾಗಿ ಕಂಡ 
ಹೆಸರೆಂದರೆ ' ಲಾಂಗೂಲಾಚಾರ, ಲಾಂಗೂಲವೆಂದರೆ 
ಬಾಲ, ಹನುಮಂತನ ಬಾಲದಂತೆ ನಾನಾ ದಿಕ್ಕಿಗೆ 
ಆಡಿಸಿ ರೋಚಕವಾಗಿ ಬರೆದಾಗ ಈ ಬಾಲವು ಒಮ್ಮೆ 
ರಾಜನ ಚಾಮರವಾಗಿ, ಇನ್ನೊಮ್ಮೆ ಮನೆಯ 
ಚಾಮರವಾಗಿ , ಮತ್ತೊಮ್ಮೆ ಲಂಕೆಯನ್ನೇ ಸುಡುವ 
ಬೆಂಕಿಯ ಬಾಲವಾಗಿ - ನಗೆ, ವ್ಯಂಗ್ಯ, ಚುಚ್ಚು, ಹಾಸ್ಯ 
ಮುಂತಾದವುಗಳಿಂದ ಓದುಗರನ್ನು ರಂಜಿಸುವ 
ಹಾಗಿತ್ತು . ಆದರೆ ಈ ಗುಟ್ಟನ್ನು ತಿಳಿಯದ ಕೆಲ 
ಓದುಗರು ಇದು ಬಹುಶಃ ಪ್ರಸಿದ್ಧ ನಾಟಕಕಾರರಾದ 
ಶ್ರೀರಂಗ ಅವರ ಲೇಖನನಾಮವಿರಬಹುದೆಂದು 
ಮಾತನಾಡಿಕೊಂಡರು. 

' ಲಾಂಗೂಲಾಚಾರ ' ಎಂಬ ಗುಪ್ತನಾಮವೇ 
ಇವರ ನಿಜವಾದ ಹೆಸರೇನೋ ಎನ್ನುವಷ್ಟರಮಟ್ಟಿಗೆ 
ಅಂಟಿಕೊಂಡುಬಿಟ್ಟಿತು, ಉಳಿದುಕೊಂಡುಬಿಟ್ಟಿತು! 

ಹದಿಹರೆಯದಲ್ಲಿಯೇ ಪತ್ರಿಕೆಗಳಿಗೆ ಪದ್ಯಗಳನ್ನು 
ಬರೆಯತೊಡಗಿದ್ದು ಅವು ಜಯಕರ್ನಾಟಕ , 


ಪಾ . ವೆಂ . ಆಚಾರ್ಯ/ ೨೭ 
ರಾಷ್ಟಬಂಧು, ಪ್ರಬುದ್ಧ ಕರ್ನಾಟಕ ಮುಂತಾದ 
ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದುದರ ಜೊತೆಗೆ, 
* ಅಂತರಂಗ' ಎಂಬ ವಾರಪತ್ರಿಕೆಯ ಸಂಪಾದಕ 
ರಾಗಿಯೂ ಕೆಲಕಾಲ ಕೆಲಸ ಮಾಡಿದ್ದರು. ಹೀಗೆ 
ಚಿಕ್ಕಂದಿನಿಂದಲೇ ಇವರು ಗಳಿಸಿಕೊಂಡಿದ್ದ 
ಸಾಹಿತ್ಯಾಭಿರುಚಿ ಹಾಗೂ ಪತ್ರಿಕೋದ್ಯಮದ ಬಗ್ಗೆ ಇದ್ದ 
ಆಸೆಗಳೇ ಇವರನ್ನು ಹುಬ್ಬಳ್ಳಿಗೆ ಎಳೆದು ತಂದಿದ್ದವು. 
ಪತ್ರಿಕೋದ್ಯಮದ ಜೊತೆಗೆ ಇವರು ರಚಿಸಿ ಪ್ರಕಟಿಸಿದ 
ಮೊದಲ ಕೃತಿ ಎಂದರೆ : ' ರಶಿಯಾದ ರಾಜ್ಯಕ್ರಾಂತಿ'. 
ಇದು ೧೯೪೩ರಲ್ಲಿ ಪ್ರಕಟವಾಯಿತು. 

ಈ ಪುಸ್ತಕದಲ್ಲಿ ಪ್ರಕಾಶಕರು , ಪಾ . ವೆಂ . 
ಆಚಾರ್ಯರು ಜೀವನದಲ್ಲಿ ಸಿಹಿ - ಕಹಿ ಉಂಡವರು, 
ವಿಚಾರವಂತರು, ಸಾಹಿತ್ಯ ನಿರ್ಮಾಣ ಇವರಿಗೆ 
ಅಭ್ಯಾಸವಾಗಿದೆ. ಇನ್ನು ಮುಂದೆಯೂ ಇವರ ಕೃತಿಗಳು 
ಹೊರಬರಲಿ ಎಂದು ಹಾರೈಸಿದರಂತೆ , ಇವರ 
ಎರಡನೆಯ ಪುಸ್ತಕ ರಾಜಕೀಯ ಕುರಿತಾಗಿದ್ದು ' ಸ್ವತಂತ್ರ 
ಭಾರತ ' ( ೧೯೨) ಎಂದು ಪ್ರಕಟವಾಯಿತು. ಸ್ವಾತಂತ್ರ್ಯ 
ಬಂದ ನಂತರ ನಮ್ಮ ದೇಶದ ಸ್ಥಿತಿಗತಿಯ ಮೇಲೆ 
ಬೆಳಕು ಚೆಲ್ಲುವ ಪುಸ್ತಕ ಇದಾಗಿದೆ. 

ಇವರಿಗೆ ಬಾಲ್ಯದಿಂದಲೇ ಸಾಹಿತ್ಯಾಭಿರುಚಿ 


೨೮/ ಪಾ . ವೆಂ . ಆಚಾರ್ಯ 
ಬೆಳೆದದ್ದರಿಂದಲೇ ಹೈಸ್ಕೂಲಿನಲ್ಲಿದ್ದಾಗ ಷಟ್ಟದಿ, ಕಂದ, 
ವೃತ್ತ ಮುಂತಾದ ಪ್ರಕಾರಗಳಲ್ಲಿ ಕವಿತೆಗಳನ್ನು 
ಬರೆಯತೊಡಗಿದ್ದರು. ಹೀಗೆ ಬರೆದ ಪದ್ಯಗಳ ಮೊದಲ 
ಸಂಕಲನ 'ನವನೀರದ' ಮತ್ತು ಒಂದು ತುಳು ಕವನ 
ಸಂಕಲನ 'ಬಯ್ಯಮಲ್ಲಿಗೆ' ಎರಡನ್ನೂ ೧೯೫೨ರಲ್ಲಿ 
ಪ್ರಕಟಿಸಿದರು. 
* ಮತ್ತೆ ಇವರ ಪದ್ಯಗಳ ಸಂಕಲನ ಪ್ರಕಟವಾದದ್ದು 
೧೯೭೮ರಲ್ಲಿ. ಅವುಗಳಲ್ಲಿ ಪಾ . ವೆಂ . ಆಚಾರ್ಯರಿಗೆ 
ಹೆಸರು ತಂದುಕೊಟ್ಟ ಪದ್ಯಗಳೆಂದರೆ 'ಗೋಪಿ, ನೆಹರು 
ಸತ್ತರು, ಗೀತಾಧ್ಯಾಯ - ೧೯ , ಹೌಸಿಂಗ್ ಕಾಲನಿ ' 
ಮುಂತಾದ ವಿಶಿಷ್ಟವಾದ ರಚನೆಗಳು. 

' ಹೌಸಿಂಗ್ ಕಾಲನಿ' ಎಂಬ ಕವನವು ಬದುಕಿನ 
ಏಕತಾನತೆಯನ್ನು ವಿಡಂಬನ ದೃಷ್ಟಿಯಿಂದ ವಿಶ್ಲೇಷಿಸಿ 
ಬರೆದ ಕವನ. ಯಾಂತ್ರೀಕೃತ ಜಗತ್ತಿನಲ್ಲಿ ವ್ಯಕ್ತಿವ್ಯಕ್ತಿಗಳ 
ಮಧ್ಯೆ ವೈವಿಧ್ಯ ಹೇಗೆ ಇಲ್ಲವಾಗಿ ಹೋಗುತ್ತಿದೆ, ಒಂದೇ 
ಬಗೆಯ ಯೋಚನೆ, ಒಂದೇ ರೀತಿಯ ಜೀವನಶೈಲಿ, 
ಒಂದೇ ದಿಕ್ಕಿನ ಚಲನೆ ಮುಂತಾದವುಗಳಿಂದ ಬದುಕಿನ 
ಸ್ವಾರಸ್ಯ ಹೇಗೆ ಕಳೆದುಹೋಗುತ್ತಿದೆ ಎಂಬುದನ್ನು 
ವಿಡಂಬನಾತ್ಮಕವಾಗಿ ಚಿತ್ರಿಸಿದ್ದಾರೆ. 


ಪಾ . ವೆಂ . ಆಚಾರ್ಯ / ೨೯ 


ನಮ್ಮ ಹೌಸಿಂಗ್ 
ಕಾಲನಿಯಲ್ಲಿ ಮನೆಗಳೆಲ್ಲವೂ ಒಂದೇ ಫ್ಯಾನು! 
ಕೇಳೋದೆಲ್ಲ ರೇಡಿಯೋ ಸಿಲೋನು! 
( ಹಲ್ಲುಜ್ಜುವುದು ಬಿನಾಕದಲ್ಲಿ) 
ಎಲ್ಲರೂ ತೊಡೋದು 
ಟೆರಿಲಿನ್ ಸೂಟೇ! 
ಹಾಕ್ಕೊಳ್ಳೋದು ಬಾಟಾ 
ಶೂಸೆ ( ಸ್ವಂತ ಬೂಟೋ ? ಕುಂಟರಿಗಷ್ಟೆ ) 

ಹೌಸಿಂಗ್ ಕಾಲನಿಯಲ್ಲಿರುವ ಮನೆಗಳೆಲ್ಲವೂ 
ಒಂದೇ ಅಚ್ಚಿನಂತಿದ್ದು ವಾಸಿಸುವ ಮಂದಿಯಲ್ಲಿಯೂ 
ಒಂದೇ ರೀತಿಯೇ ! ಉಡುಗೆ-ತೊಡುಗೆ, ಆಹಾರ 
ವಿಹಾರ , ಎಲ್ಲದರಲ್ಲಿಯೂ ಒಂದೇ ರೀತಿಯಿಂದಾಗಿ 
ವ್ಯಕ್ತಿ ಅಂಗವಿಕಲನೆನ್ನಿಸಿಕೊಳ್ಳುತ್ತಾನೆ ಎಂಬುದನ್ನು 
ಸೂಚಿಸಲು ಸ್ವಂತ ಬೂಟೋ ? ಕುಂಟರಿಗಷ್ಟೆ ಎಂದು 
ಕುಹಕವಾಡಿದ್ದಾರೆ. 

ಇದು ಒಂದು ರೀತಿಯ ಗಂಡಸರ 
ರೀತಿ- ರಿವಾಜುಗಳ ಬಗ್ಗೆಯಾದರೆ , ಇನ್ನು 
ಹೆಂಗಸರದ್ದು ? ಅನುಕರಣೆಯಿಂದ ಅವರೂ 
ಬಿಡುಗಡೆಗೊಳ್ಳದೆ 


೩೦ / ಪಾ . ವೆಂ . ಆಚಾರ್ಯ 
ನಮ್ಮ ಹೌಸಿಂಗ್ ಕಾಲನಿಯಲ್ಲಿ 
ಹೆಂಡರುಗಳ ಎಲ್ಲ ಫ್ಯಾಷನ್ನು 
ಈವ್ ವೀಕ್ಲೀಲಿ ಪ್ರಿಂಟಾದ್ದೇನೆ! 
ಅವರು ನಗೋದು, ಅಳೋದು 
ಮರಿನ್ ಮನ್ರಿ ಡಿಟ್ಟೋನೇ...! 

ಬೆಳಗಿನಿಂದ ದುಡಿದು ಉಸ್ಸಪ್ಪಾ... ಎಂದು 
ಬಂದಾಗ ಕರೆಂಟ್ ಇಲ್ಲದಿದ್ದರೆ , ಒಂದೇ ರೀತಿಯ 
ಮನೆಗಳಲ್ಲಿ ವಾಸಿಸುವವರು ಯಾರ ಮನೆಗೆ ಯಾರೊ ? 
ಆಶ್ಚರ್ಯವಿಲ್ಲ ಎಂದು ಉದ್ಗರಿಸುತ್ತಾರೆ. 

ಚೌಪದಿಯ ಮಾದರಿಯಲ್ಲಿ 'ಪೆಂಗೋಪದೇಶ' 
ಎಂಬ ಶೀರ್ಷಿಕೆಯಲ್ಲಿ ಎಪ್ಪತ್ತನಾಲ್ಕು ಕಿರುಗವನಗಳನ್ನು 
ಬರೆದಿದ್ದಾರೆ. ಅವು ` ಮಂಕುತಿಮ್ಮನ ಕಗ್ಗ' ದ 
ಮಾದರಿಯಲ್ಲಿವೆ. 
ಬದುಕು ಖಟರಾ - ಬಸ್ಸು; ವಿಧಿಯದರ ಡ್ರೈವರನು 
ಕುಡಿದು ಹೊಡೆಯುತ್ತಾನೆ ಎರಡು ಕಾಣುತ್ತ | 
ಗಟಾರವೋ ಮರವೋ ಸಂಕಟವೊ ಟ್ರಕ್ಕೂ ಗೋಡೆಯೋ 
ಮಡಿದವನಿಗಾವುದೇನೊ ಎಲವೊ ಪೆಂಗೇ || 

ಮುಂತಾಗಿ 'ಪಂಗೋಪದೇಶ' ದಲ್ಲಿ ಚಿಂತನಾರ್ಹ 
ಪದ್ಯಗಳನ್ನು ರಚಿಸಿದ್ದಾರೆ. 


ಪಾ . ವೆಂ . ಆಚಾರ್ಯ/ ೩೧ 
ಪಾವೆಂರವರು ಒಳ್ಳೆಯ ಕವಿ ಎಂಬುದನ್ನು 
ಗಮನಿಸಿದ ಲಂಕೇಶ್‌ರವರು ತಮ್ಮ ಸಂಪಾದನೆಯ 
“ ಅಕ್ಷರ ಹೊಸ ಕಾವ್ಯದಲ್ಲಿ ಮೂರು 
ಕವಿತೆಗಳನ್ನು ಬಳಸಿಕೊಂಡು ಪಾ . ವೆಂ . ರವರಿಗೆ ಗೌರವ 
ತೋರಿದ್ದಾರೆ. 

ಲಾಂಗೂಲಾಚಾರ್ಯ ಎಂಬ ಹೆಸರಿನಿಂದ 
'ಕರ್ಮವೀರ' ವಾರಪತ್ರಿಕೆಗೆ ಮತ್ತು ' ಕಸೂರಿ' 
ಮಾಸಪತ್ರಿಕೆಗೆ ಬರೆದ ಮತ್ತು ಇತರ ಲೇಖನಗಳ 
ಸಂಖ್ಯೆಯೇ ಅನೇಕ ಸಾವಿರಕ್ಕೂ ಹೆಚ್ಚಿರಬಹುದು. 
ಆಗಾಗ್ಗೆ ಸಂದರ್ಭೋಚಿತವಾಗಿ ಬರೆದ ಇಂಥ 
ಲೇಖನಗಳನ್ನು ಹರಟೆಗಳೆಂದು ಅವರು ಕರೆದು 
ಕೊಂಡರೂ , ಅವರ ನವಿರಾದ ಭಾಷೆ , ಮೇಲ್ಮಟ್ಟದ 
ತಿಳಿಹಾಸ್ಯ ಓದುಗರಿಗೆ ಕಚಗುಳಿ ಇಡುವಂತಹ 
ಲೇಖನಗಳಾಗಿರುತ್ತಿತ್ತು . 

ಇಂಥದೊಂದು ಲೇಖನದ ಮಾದರಿ ಇದು 
ಇಡ್ಲಿಯನ್ನು ತಿನ್ನುವ ಕ್ರಮದ ಬಗ್ಗೆಯೇ ಬರೆದ ಅವರ 
ಲೇಖನ 'ಇಡಲೀ ಶಾಸ್ತ್ರ' ಓದಿದರೆ ಇಡ್ಲಿಯನ್ನು 
ತಿಂದಂತಾಗುತ್ತದೆ. ಇಡ್ಲಿ ತಿನ್ನುವವರು ಚಮಚೆಯಿಂದ 
ಇಡ್ಲಿಯನ್ನು ತುಣುಕು ತುಣುಕಾಗಿ ಕತ್ತರಿಸಬೇಕು. ಆ 
ಹೋಳುಗಳು ಸಾಂಬಾರನ್ನು ಚೆನ್ನಾಗಿ ಹೀರಿಕೊಳ್ಳುವಷ್ಟು 


M 


Dility 


988 


೩. ೫ . 


“ ಭಗವಾನ್‌ದಾಸ್ ಗೋಯೆಂಕ ಪತ್ರಿಕೋದ್ಯಮ ಪ್ರಶಸ್ತಿ' ಗಾಗಿ 

ಹುಬ್ಬಳ್ಳಿಯಲ್ಲಿ ಸನ್ಮಾನ. 


ಪಾ . ವೆಂ . ಆಚಾರ್ಯ / ೩೩ 
ಚಿಕ್ಕದಾಗಿದ್ದರೆ ಒಳ್ಳೆಯದು. ಆದರೆ ಪುಡಿಪುಡಿಯಾಗಿ 
ಸಾಂಬಾರಿನಲ್ಲಿ ಬೆರೆತು ಮುದ್ದೆಯಾಗದಂತಿರಬೇಕು. 
ಅನ್ನವನ್ನು ಹುಳಿಯಲ್ಲಿ ಕಲಸಿ ತಿನ್ನುವಂತೆ ಇಡ್ಲಿಯನ್ನು 
ಸಾಂಬಾರಿನಲ್ಲಿ ಕಲಸಿ ಬಕಬಕ ತಿನ್ನಬಾರದು. ಹೀಗೆ 
ತಿಂದರೆ ಇಡ್ಲಿ ತಿನ್ನಲು ಬಾರದ ಅಭಿರುಚಿಹೀನನ 
ಕೆಲಸವಾಗುತ್ತದೆ . ಆದ್ದರಿಂದ ತಿನ್ನುವುದರಲ್ಲಿಯೂ 
ಒಂದು ರೀತಿಯ ಕಲಾಭಿರುಚಿಯಿರಬೇಕು. ಇಡಲಿ 
ಮತ್ತು ಸಾಂಬಾರಿನ ಪಾಕ ಹದವಾಗಿ ಸರಿಯಾಗಿದ್ದು, 
ತುಣುಕುಗಳು ಮುಳುಗೇಳುವಂತಿದ್ದು, ಒಂದೊಂದೇ 
ತುಣುಕುಗಳನ್ನು ನೋಡುವುದೇ ಒಂದು ಚಂದ. ಕಣ್ಣು, 
ಮೂಗುಗಳೆರಡಕ್ಕೂ ಆಪ್ಯಾಯಮಾನವಾಗಿರುವಾಗ 
ಸವಿಯದೆ ಹಾಗೆ ಕೂಡಲಾದೀತು? ತಿನ್ನುವವರ 
ಅಭಿರುಚಿ, ಒತ್ತಾಯವಿಲ್ಲ! ಎಂದು ಲೇಖನವನ್ನು 
ಮುಗಿಸುತ್ತಾರೆ . 

ಇವಲ್ಲದೆ ' ವಕ್ರದೃಷ್ಟಿ' ಸಂಕಲನದ ' ವಾನರಾಯಣ', 
ಪ್ರಹಾರ ಸಂಕಲನದ 'ಸೀರೆ ಮತ್ತು ಮಹಾಭಾರತ' 
ಆಯ್ದ ಹರಟೆಗಳ ಸಂಕಲನದ 'ಕಳೆದುಹೋದ ಚಪ್ಪಲಿ ', 
' ಇವರೇ ಲಾಂಗೂಲಾಚಾರ್ಯರು' ಸಂಕಲನದ 
' ಇರಬೇಕು ನಿಂದಕರು ' ಮುಂತಾದ ಲೇಖನಗಳನ್ನು 
ಓದಿಯೇ ಸವಿಯಬೇಕು. ಅವರು ಬರೆದ ಹರಟೆಗಳ 


೩೪ / ಪಾ . ವೆಂ . ಆಚಾರ್ಯ 
ಸಂಖ್ಯೆ ಕೂಡಾ ಬಹು ದೊಡ್ಡದಿದೆ. ವಿಪುಲವಾದ 
ಹಾಸ್ಯರಾಶಿಯಿಂದ ಆಯ್ದ ಲೇಖನಗಳನ್ನು ' ಪ್ರಹಾರ' 
( ೧೯೬೫), 'ಲೋಕದ ಡೊಂಕು' ( ೧೯೭೬ ), 
“ವಿಪರೀತ' ( ೧೯೭೭) , ' ವಕ್ರದೃಷ್ಟಿ' ( ೧೯೯೦) 
ಮುಂತಾದ ಸಂಕಲನಗಳಲ್ಲಿ ಹೊರತಂದರು. 'ಪ್ರಹಾರ ' 
ಹರಟೆಗಳ ಸಂಕಲನವನ್ನು ಕರ್ನಾಟಕ ಸರಕಾರದ 
ಪುಸ್ತಕ ಪ್ರಾಧಿಕಾರ ' ವು ' ಜನಪ್ರಿಯ ಪುಸ್ತಕಮಾಲೆ' 
ಅಡಿಯಲ್ಲಿ ೧೯೯೪ರಲ್ಲಿ ಮರುಮುದ್ರಣ ಮಾಡಿತು. 

ಲಾಂಗೂಲಾಚಾರ್ಯರ ಆಯ್ದ ನಗೆಬರಹಗಳ 
ಎರಡು ಸಂಪುಟಗಳು ೨೦೦೦ದಲ್ಲಿ ' ಪಾ . ವೆಂ . 
ಆಚಾರ್ಯ ಆಯ್ದ ಹರಟೆಗಳು' ಮತ್ತು ' ಪಾ . ವೆಂ . 
ಆಚಾರ್ಯರ ಆಯ್ದ ನಗೆಬರಹಗಳು' ಎಂದು, 
ಪ್ರೊ . ಅ. ರಾ . ಮಿತ್ರ ಮತ್ತು ಡಾ . ಶ್ರೀನಿವಾಸ 
ಹಾವನೂರರ ಸಂಪಾದಕತ್ವದಲ್ಲಿ ಪ್ರಕಟವಾಗಿವೆ. ಇವು 
೨೦೦೩ರಲ್ಲಿ ಮರುಮುದ್ರಣಗೊಂಡಿವೆ. 
ಪದಾರ್ಥ ಚಿಂತಾಮಣಿ 

ಸುಮಾರು ೧೮ ವರ್ಷಗಳ ಕಾಲ 'ಕಸೂರಿ' ಯ 
ಸಂಪಾದಕರಾಗಿದ್ದಾಗ ಇವರು ಬರೆದ ಲೇಖನಗಳಿಗೆ 
ಲೆಕ್ಕವಿಲ್ಲ. ಇವರು ಬರೆದ ಮತ್ತೊಂದು ಜನಪ್ರಿಯ 


ಪಾ . ವೆಂ . ಆಚಾರ್ಯ/ ೩೫ 
ಅಂಕಣವೆಂದರೆ “ಪದಾರ್ಥ ಚಿಂತಾಮಣಿ'. 
ನಮ್ಮ ನಿತ್ಯಬಳಕೆಯ ಅನೇಕ ಪದಗಳ ಹುಟ್ಟು, 
ಬೆಳವಣಿಗೆ ಯಾವ ಯಾವ ಭಾಷೆಯನ್ನು ಹಾಯ್ದು 
ಕನ್ನಡಕ್ಕೆ ಬಂದಿದೆ ಎಂದು ಆ ಪದದ ಜೀವನ 
ಚರಿತ್ರೆಯನ್ನೇ ಆಮೂಲಾಗ್ರ ನಿರೂಪಿಸುತ್ತಿದ್ದ ಅಂಕಣ 


ಅದಾಗಿತ್ತು. 


ಯಾವುದಾದರೊಂದು ರುಚಿಕರ ಪದಾರ್ಥವನ್ನು 
ಮಧುರ ಎನ್ನುತ್ತೇವೆ. ಮಧುರವಾದ ಪಾನಕ ಇತ್ಯಾದಿ. 
ಅದರ ಅರ್ಥವನ್ನು ವಿಸ್ತರಿಸುತ್ತ ಹೋದಾಗ 
ಸಂಗೀತದಲ್ಲಿ ಮಧುರ ಸ್ವರ, ಮಧುರವಾದ 
ತುಟಿ, ಅಲಂಕಾರಿಕವಾಗಿ ಮಧುರ ಸ್ಮರಣೆ 
ಮೊದಲಾದ ಅಮೂರ್ತ ಕಲ್ಪನೆಗಳಿಗೂ 
ಅನ್ವಯಿಸುತ್ತೇವೆ. ಆದರೆ ಈ ಮಧುರದ ಹಿಂದಿನ 
ಅನಾದಿ ಎನ್ನಬಹುದಾದ ಚರಿತ್ರೆಯನ್ನು ಯಾರೂ 
ಯೋಚಿಸ ಹೋಗುವುದಿಲ್ಲ. 


ಮಧುರದಲ್ಲಿ ಮಧು ಮತ್ತು ' ರ' ಎಂಬ ಎರಡು 
ಅಂಗಗಳಿವೆ. 'ರ' ಎಂಬುದು ಬರೇ ವಿಶೇಷಣ ಪತ್ಯಯ. 
ಮಧುವಿನಂತಿರುವುದು ಮಧುರ. ಮಧುವೆಂದರೆ 
ಮೂಲತಃ ಜೇನು, ಅನಂತರ ಅದರಿಂದ ಮಾಡಿದ 
ಸವಿ ಪೇಯ. ಜೇನು ಎಂದ ಮೇಲೆ ಸಿಹಿಯಾದದ್ದು . 


೩೬ / ಪಾ . ವೆಂ . ಆಚಾರ್ಯ 
ರುಚಿಯಾದದ್ದು, ಮೆಚ್ಚುವಂತಾದ್ದು , ಸಂತೋಷಕರ 
ವಾದದ್ದು ಎಂದರ್ಥ . 

ಮಧುರ ಎನ್ನುವುದು ವೇದಗಳಲ್ಲಿ ಕೂಡಾ 
ಅನೇಕಾರ್ಥಗಳಲ್ಲಿ ಪ್ರಯೋಗವಾಗಿದೆ. ಹೀಗೆ ಮಧುರ 
ಎನ್ನುವುದು ಅನಾದಿ ಪದ. 

' ಬಾಸುಂದಿ' ಎಂದರೆ ಸಿಹಿತಿಂಡಿ ಎಂದು 
ಎಲ್ಲರಿಗೂ ಗೊತ್ತು. ಆದರೆ ಆ ಪದ ಎಲ್ಲಿಂದ 
ಬಂದಿತೆಂದರೆ , ಬಹಳಷ್ಟು ಜನ ತಲೆ ಕೆರೆದುಕೊಳ್ಳುತ್ತಾರೆ. 
ಇದಕ್ಕೆ ಪಾವೆಂ ಕೊಡುವ ವಿವರಣೆ ಓದಿ: ಒಳ್ಳೆಯ 
ಹಾಲು, ಪರಿಮಳ ದ್ರವ್ಯಗಳಿಂದ ತಯಾರಿಸುವ 
ಸಿಹಿತಿಂಡಿ, ಹಿಂದಿ ಭಾಷೆಯ ಬಸೌಂದಿ ಅಥವಾ 
ಬಾಸೌಂದಿಯ ಅಪಭ್ರಂಶ. ಹಾಲು ಕಾಯಿಸಿ ಮುದ್ದೆಯ 
ಮಟಕ್ಕೆ ತಂದು ಕೇಸರಿ ಬೆರೆಸಿ ತಯಾರಿಸಿದ್ದು 
' ಬಾಸುಂದಿ' ಎಂದು. ಇದು ಗುಜರಾಥಿ ಕೋಶದ 
ಹೇಳಿಕೆ ಎಂದು ತಿಳಿಸುತ್ತಾರೆ. 

ಹೀಗೆ ನಾನಾ ಭಾಷೆಗಳ ಕೋಶಗಳನ್ನು ಜಾಲಾಡಿ 
ಅಲ್ಲಿಂದ ಕನ್ನಡಕ್ಕೆ ಬಂದು ಕುಳಿತಿರುವ ಪದಗಳ 
ಅರ್ಥವನ್ನು ಹುಡುಕಿ ಎಳೆದು ತಂದು ಓದುಗರಿಗೆ 
ಅರ್ಥಮಾಡಿಸಿದ್ದಾರೆ. 


ಪಾ . ವೆಂ . ಆಚಾರ್ಯ/ ೩೭ 
ಇವರಿದ್ದಾಗಲೇ ' ಪದಾರ್ಥ ಚಿಂತಾಮಣಿ' ಯ 
ಮೊದಲ ಸಂಪುಟ ಪ್ರಕಟವಾಗಿತ್ತು. ಇವರು ತೀರಿಕೊಂಡ 
ನಂತರ ಎರಡನೆಯ ಸಂಪುಟವನ್ನು ಸುಳ್ಯ ತಾಲ್ಲೂಕಿನ 
ಸುಬ್ರಹ್ಮಣ್ಯದ ಪ್ರಮತಿ ಪ್ರಕಾಶನದವರು ಪ್ರಕಟಿಸಿದ್ದಾರೆ 
( ೧೯೯೨). ಅನಂತರ ಎರಡು ಸಂಪುಟಗಳನ್ನು ಸೇರಿಸಿ 
ನವಕರ್ನಾಟಕ ಪ್ರಕಾಶನವು ಪ್ರಕಟಿಸಿದೆ. 
ಒತ್ತಡದ ಬದುಕು 

ಬರವಣಿಗೆ - ಪತ್ರಿಕೆಗೆ ಕಾಲಂ ಬರೆಯುವುದೆಂದರೆ 
ಇವರಿಗೆ ಮನೆ ಕೂಡಾ ಎಷ್ಟೋ ಸಾರಿ ಮರೆತು 
ಹೋಗಿಬಿಡುತ್ತಿತ್ತು. ಒಂದು ಸಲ ಇವರ ಮನೆಯವರಿಗೆ 
( ಲಕ್ಷ್ಮೀಬಾಯಿ ) ಜ್ವರ ಬಂದಿತ್ತು. ಗಂಜಿ ಕಾಯಿಸಿ, 
ಮಗು ಬೀದಿಗೆ ಹೋದೀತೆಂದು ಬಾಗಿಲ ಚಿಲಕ ಹಾಕಿ 
ಕಚೇರಿಗೆ ಹೋದರು . ಕೆಲಸದ ಅವಾಂತರದಲ್ಲಿ 
ಹೆಂಡತಿಯ ಜ್ವರ, ತಮ್ಮ ಮಧ್ಯಾಹ್ನದ ಊಟವನ್ನೂ 
ಮರೆತರು . ಲಕ್ಷ್ಮೀಬಾಯಿಯವರ ದೊಡ್ಡಪ್ಪನ ಮಗ 
ಅಕಸ್ಮಾತ್ ಇವರ ಮನೆಗೆ ಬಂದಾಗ, ಇವರ ಅವಸ್ಥೆ 
ನೋಡಲಾರದೆ ಆಫೀಸಿಗೆ ಹೋಗಿ ಪಾ . ವೆಂ . ರವರನ್ನು 
ಕರೆತಂದರು. 


ಮತ್ತೊಮ್ಮೆ ಇವರ ತಾಯಿಯವರು ಲಿವರ್ 


೩೮/ ಪಾ . ವೆಂ . ಆಚಾರ್ಯ 
ಕ್ಯಾನ್ಸರ್‌ನಿಂದ ಒದ್ದಾಡುತ್ತಿದ್ದರು. ಆಫೀಸಿಗೆ ಹೋಗುವಾಗ 
'ಕರ್ಮವೀರ' ದೀಪಾವಳಿ ಸಂಚಿಕೆಯ ಕೆಲಸ ಇಂದಿಗೆ 
ಮುಗಿಯುತ್ತದೆ. ಆಮೇಲೆ ಒಂದು ತಿಂಗಳು ರಜೆಹಾಕಿ 
ಭಾಗವತ ಪುರಾಣ ಹೇಳುತ್ತೇನೆ ಎಂದು 
ಹೇಳಿಹೋದರು. ಸಂಜೆ ಮನೆಗೆ ಬಂದಾಗ ತಾಯಿ 
ಪ್ರಾಣ ಹಿಡಿದುಕೊಂಡು ಮಲಗಿದ್ದರು. ಕೈಸನ್ನೆಯಿಂದ 
ಬಾಯಿ ತೋರಿಸಿದಾಗ ಎರಡು ಚಮಚ 
ಹಾಲು ಹಾಕಿದರು. ಅದು ಒಳಗೆ ಹೋಗುತ್ತಲೇ 
ಪ್ರಾಣಪಕ್ಷಿ ಹಾರಿಹೋಯಿತು. ಭಾಗವತ ಪ್ರವಚನ 
ಅಲ್ಲೇ ಉಳಿಯಿತು. ತಾಯಿಯನ್ನು ಬೂದಿಮಾಡಿ 
ಬಂದರು. ಇವರ ಹೆಂಡತಿಗೂ ಇವರಿಗೂ 
ಪ್ರತಿದಿನದ ವಾಗ್ ಯುದ್ಧವೆಂದರೆ , “ ಆಫೀಸನ್ನೇನು 
ನೀವೇ ತಲೆಯ ಮೇಲೆ ಹೊತ್ತು 
ನಿಂತಿದ್ದಿರೇನು?' ಎಂದರೆ ಇದಕ್ಕೆಲ್ಲ ಪಾ . ವೆಂ . 
ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. 

ಇವರಿಗೆ ದೇಹಸ್ಥಿತಿ ಸರಿಯಿರದೆ ಆಗಾಗ್ಗೆ 
ಕಾಡುತ್ತಿದ್ದ ಅಸ್ತಮಾ ಖಾಯಿಲೆ ರಾತ್ರಿಯೆಲ್ಲ ಹತ್ತು 
ಮನೆಗೆ ಕೇಳಿಸುವಂತಹ ನರಳಾಟ , ಮಾರನೆಯ ದಿನ 
ಬೆಳಗ್ಗೆ ಯಥಾವಿಧಿ, ರಾತ್ರಿ ನರಳುತ್ತಿದ್ದುದನ್ನೂ ಮರೆತು 
ಆಫೀಸಿಗೆ ಹೋಗಿಬಿಡುತ್ತಿದ್ದರು. ರಾತ್ರಿಯೆಲ್ಲಾ 


ಪಾ . ವೆಂ . ಆಚಾರ್ಯ / ೩೯ 
ನರಳಾಡುತ್ತಿದ್ದ ವ್ಯಕ್ತಿ ಇವರೇನಾ ಎನಿಸುವಷ್ಟು 
ನಿರ್ಯೋಚನೆಯಿಂದ ನಡೆದುಬಿಡುತ್ತಿದ್ದರು. 

೧೯೭೪ರ ಅಕ್ಟೋಬರ್ ಕಡೇ ದಿನ ಆಫೀಸಿಗೆ 
ಹೋದವರು ಸಂಜೆಯಾದರೂ ಮನೆಗೆ ಬಾರದೆ 
ಹೋದಾಗ ಲಕ್ಷ್ಮೀಬಾಯಿಯವರಿಗೆ ಕಳವಳ 
ಪ್ರಾರಂಭವಾಯಿತು. ಆದರೆ ಆಫೀಸಿನಲ್ಲಿಯೇ 
ರಕ್ತವಾಂತಿಯಾಗಿದ್ದು, ಧಾರವಾಡದಲ್ಲಿದ್ದ ಲಕ್ಷ್ಮೀಬಾಯಿ 
ಯವರ ಅಣ್ಣಂದಿರನ್ನು ಕರೆಸಿ ಆಸ್ಪತ್ರೆಗೆ ಸೇರಿಸಿದ್ದರು. 
ರಕ್ತದ ಪೂರೈಕೆ ನಡೆಯುತ್ತಲೇ ಇತ್ತು. ಆದರೂ ವಾಂತಿ 
ನಿಂತಿರಲಿಲ್ಲ. ಇವರ ಬಗ್ಗೆ ಇದ್ದ ಆಸೆಯನ್ನು ಎಲ್ಲರೂ 
ಬಿಟ್ಟುಬಿಟ್ಟಿದ್ದರು. ಲಕ್ಷ್ಮಿಯವರು ಆಸ್ಪತ್ರೆಗೆ ಓಡಿಬಂದರು. 
ಮಕ್ಕಳಿಗೂ ಹೇಳಿಕಳುಹಿಸಿದರು. 

ಆದರೆ ವೈದ್ಯರುಗಳೇ ಆಶ್ವರಪಡುವಂತೆ ಎದ್ದು 
ಕುಳಿತರು. ಅರೆಮೂರ್ಛಾವಸ್ಥೆಯಲ್ಲಿ ಸೇರಿಸಿದ್ದ ರೋಗಿ 
ಹೀಗೆ ಬಹುಬೇಗ ಚೇತರಿಸಿಕೊಂಡಿದ್ದು ಅವರಿಗೂ 
ಸಂತಸವಾಗಿತ್ತು. ಧೈರ ತುಂಬಲು ಬಂದ ವೈದ್ಯರು 
ಗಳೊಡನೆ ತಮಾಷೆಯಾಗಿ ಮಾತನಾಡಿ ಅವರಿಗೇ 
ಆಶ್ಚರ ತರಿಸುತ್ತಿದ್ದರು. ಆಸ್ಪತ್ರೆಯಲ್ಲಿದ್ದ ಅವಧಿಯಲ್ಲಿ 
ಆಪರೇಷನ್ ಕೊಠಡಿಗೂ ಹೋಗಿಬಂದು ಎಲ್ಲರೂ 


೪೦ / ಪಾ . ವೆಂ . ಆಚಾರ್ಯ 
ಆಶ್ವರಪಡುವ ರೀತಿ ಚೇತರಿಸಿಕೊಂಡರು. ವೈದ್ಯರ 
ಪ್ರಕಾರ ಅವರ ಜೀವನೋಲ್ಲಾಸ , ಸಂಕಲ್ಪಶಕ್ತಿ, ಅವರ 
ಮನೆಯವರ ನಿಸ್ವಾರ್ಥ ಸಾವಿತ್ರಿಸೇವೆ, ಸಾಹಿತ್ಯಾಸಕ್ತರು 
ನೀಡಿದ ಸಕಾಲಿಕ ರಕ್ತದಾನ ಇವೆಲ್ಲವೂ ಅವರನ್ನು 
ಉಳಿಸಿಕೊಂಡವು ಎಂದರಂತೆ. 

ಚೇತರಿಸಿಕೊಂಡರೂ ಮುಂದೆ ಕಚೇರಿಯ ಕೆಲಸಕ್ಕೆ 
ಹೋಗಲಾಗದೆ ೧೯೭೫ರಲ್ಲಿ ಸ್ವಯಂ ನಿವೃತ್ತಿ ಪಡೆದರು. 
ನಿವೃತ್ತಿಯ ನಂತರವೂ 'ಕಸ್ತೂರಿ' ಯ ಗುಣಮಟ್ಟ 
ಕಾಯ್ದುಕೊಳ್ಳುವಲ್ಲಿ ಸಹಕರಿಸುತ್ತಲೇ ಬಂದರು. 
ಸನ್ಮಾನಗಳು 

೧೯೭೬ರ ಕೊನೆಯಲ್ಲಿ ಜಿ . ಟಿ. ನಾರಾಯಣ 
ರಾಯರು ಮತ್ತು ಕವಿ ಗೋಪಾಲಕೃಷ್ಣ ಅಡಿಗರು 
ಕೆಲವು ಸಮಾನ ಮನಸ್ಕರೊಡನೆ ಸಮಾಲೋಚನೆ 
ನಡೆಸಿ ಪಾ . ವೆಂ .ರವರನ್ನು ಸನ್ಮಾನಿಸಿ ನಿಧಿ ಅರ್ಪಿಸ 
ಬೇಕೆಂದು ನಿರ್ಧರಿಸಿದರು. ಅಡಿಗರು ಅಧ್ಯಕ್ಷರು, 
ನಾರಾಯಣರಾಯರು ಕಾರೈದರ್ಶಿಯಾಗಿ ' ಪಾ . ವೆಂ . 
ಆಚಾರ್ಯ ಸನ್ಮಾನ ಸಮಿತಿ' ಯು ರಚನೆಯಾಗಿ 
ಸುಮಾರು ೩೦, ೦೦೦ ರೂ . ಗಳನ್ನು ಸಂಗ್ರಹಿಸಿದರು. 
ಆದರೆ ಈ ರೀತಿ ಮಾಡುತ್ತಿದ್ದೇವೆಂದು ಪಾ . ವೆಂ . ಗೆ 


ಪಾ . ವೆಂ . ಆಚಾರ್ಯ / ೪೧ 
ತಿಳಿಸಿದಾಗ ಸುತರಾಂ ಒಪ್ಪಲಿಲ್ಲ. ಇವರೂ 
ಬಿಡದಿದ್ದಾಗ ನಿಮ್ಮ ಭಾವನೆಗಳಿಗೆ ಗೌರವ ಕೊಡುತ್ತೇನೆ' 
ಎಂದು ಹೇಳಿ ಒಪ್ಪಿಕೊಂಡು ಹೆಂಡತಿಯೊಡನೆ 
ಬಂದರು. ನಿಧಿ ಒಪಿಸುವ ವಿಚಾರ ಹೇಗೋ ಅವರ 
ಕಿವಿಗೂ ತಲುಪಿತು. ಆಗ ನಾರಾಯಣರಾಯರನ್ನು 
ಪ್ರಶ್ನಿಸಿದರಂತೆ. “ ಈ ಹಣವನ್ನು ಯಾವ ಉದ್ದೇಶಕ್ಕಾಗಿ 
ಸಂಗ್ರಹಿಸಿದ್ದೀರಿ? ಯಾವುದಾದರೂ ವಿಶ್ವವಿದ್ಯಾಲಯ , 
ಶೈಕ್ಷಣಿಕ ಸಂಸ್ಥೆಗಳಲ್ಲಿ ದತ್ತಿನಿಧಿಯಾಗಿ ಇಡುವ ಯೋಚನೆ 
ಇದೆಯಾ ? ನಾನದನ್ನು ಸಮಾರಂಭದಲ್ಲಿ 
ಸಾರ್ವಜನಿಕವಾಗಿ ಘೋಷಿಸಲೇ ? ” ಎಂದು 
ಕೇಳಿದರಂತೆ! 

“ ಹಾಗೇನಾದರೂ ಮಾಡೀರಿ ಜೋಕೆ! ನಿಮ್ಮ 
ಅಭಿಮಾನಿಗಳು ನಿಮಗಾಗಿ ಕೊಡಮಾಡಿರುವ 
ಮೊಬಲಗು. ಇದನ್ನು ಖುದ್ದಾಗಿ ನೀವೆ 
ಸ್ವೀಕರಿಸಬೇಕೆಂಬ ಹಂಬಲದಿಂದ ಸಂಗ್ರಹಿಸಿದ್ದಾರೆ. 
ಪೂರ್ತಿ ಇದು ನಿಮಗೇ ಸೇರಿದ್ದು. ವೈಯಕ್ತಿಕವಾಗಿ 
ಇದನ್ನು ಹೇಗೆ ಉಪಯೋಗಿಸಬೇಕೆಂಬುದು ನಿಮ್ಮ 
ಖುಷಿ ” ಎಂದರು ನಾರಾಯಣರಾಯರು. 


ಹೀಗೆ ಕಚೇರಿ ಕೆಲಸ, ಬರಹ, ಪತ್ರಿಕೋದ್ಯಮ , 
ಸಾರ್ವಜನಿಕ ಜೀವನ, ಎಲ್ಲದರಲ್ಲೂ ನಿಸ್ವಾರ್ಥದಿಂದ 


೪೨ / ಪಾ . ವೆಂ . ಆಚಾರ್ಯ 
ದುಡಿದು ಹಣ್ಣಾಗಿದ್ದರೂ ಹಣದ ವ್ಯಾಮೋಹಕ್ಕೆ ಎಂದೂ 
ಒಳಗಾಗದ ನಿಷ್ಕಲ್ಮಶ ಮನಸ್ಸಿನವರು. 

- ಕರ್ನಾಟಕದ ಹಿರಿಯ ಚಿಂತಕರೆನಿಸಿ, ಹರಟೆ 
ಸಾಹಿತ್ಯದಲ್ಲಿ ಅವರದ್ದೇ ಆದ ಸ್ಥಾನ ಗಳಿಸಿ , ವಿಚಾರ 
ಸಾಹಿತ್ಯದಲ್ಲಿ ದೊಡ್ಡ ಲೇಖಕರೆನಿಸಿ, ಕವಿ , 
ಭಾಷಾಭ್ಯಾಸಿಯಾಗಿದ್ದ ಪಾ . ವೆಂ .ರವರನ್ನು ಹುಡುಕಿ 
ಕೊಂಡು ಬಂದ ಪ್ರಶಸ್ತಿಗಳು ಹಲವಾರು. 

'ನವನೀರದ ' ಕವನ ಸಂಗ್ರಹಕ್ಕೆ ಮುಂಬಯಿ 
ಸರಕಾರದ ಬಹುಮಾನ, ಪತ್ರಿಕೋದ್ಯಮದ ಸೇವೆಗಾಗಿ 
ಪಿ. ಆರ್. ರಾಮಯ್ಯ ಪ್ರಶಸ್ತಿ , ವರ್ಧಮಾನ ಪ್ರಶಸ್ತಿ , 
೧೯೮೯ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 
ಪತ್ರಿಕೋದ್ಯಮದ ಅಮೋಘಸೇವೆಗಾಗಿ ಕನ್ನಡ ಸಾಹಿತ್ಯ 
ಪರಿಷತ್ತಿನಿಂದ ಪ್ರಶಸ್ತಿ, ದ.ಕ. ಜಿಲ್ಲೆಯ ಮೂಲ್ಕಿಯಲ್ಲಿ 
ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ 
ಗೌರವಗಳ ಜೊತೆಗೆ ಪತ್ರಿಕೋದ್ಯಮಕ್ಕೆ ಮೀಸಲಾದ 
ಪ್ರತಿಷ್ಠಿತ ರಾಮನಾಥ ಗೋಯಂಕ ( ೧೯೯೨) 
ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡ ಪತ್ರಿಕೋದ್ಯಮಕ್ಕೆ 
ತಂದುಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಪಾ. ವೆಂ .ರವರಿಗೆ 
ಬಂದದ್ದು ಇಡೀ ಕನ್ನಡ ನಾಡೀ ಸಂತಸ ಪಡುವಂತಹ 
ವಿಚಾರವಾಗಿತ್ತು. 


ಪಾ . ವೆಂ . ಆಚಾರ್ಯ / ೪೩ 
' ಇಂಡಿಯನ್ ಎಕ್ಸ್‌ಪ್ರೆಸ್ ' ಪತ್ರಿಕಾ ಸಮೂಹದ 
ಅಧ್ಯಕ್ಷರಾಗಿದ್ದ ರಾಮನಾಥಗೋಯಂಕರವರು ತಮ್ಮ 
ಮಗ ಭಗವಾನ್‌ದಾಸ್ ಗೋಯಂಕ ( ೧೯೨೩ - ೭೯) 
ರವರ ನೆನಪಿನಲ್ಲಿ ಪತ್ರಿಕೋದ್ಯಮದಲ್ಲಿ ಹಗಲು ರಾತ್ರಿ 
ದುಡಿಯುತ್ತಿರುವವರನ್ನು ಗೌರವಿಸಲು, ಉತ್ತೇಜಿಸಲು 
ನೀಡುವ ಸಲುವಾಗಿಯೇ ೧೯೮೨ರಲ್ಲಿ ಪ್ರತಿಷ್ಠಾನ 
ವೊಂದನ್ನು ಸ್ಥಾಪಿಸಿದರು. ಪತ್ರಿಕೋದ್ಯಮದಲ್ಲಿ 
ತೋರುವ ಶ್ರೇಷ್ಠತೆಯನ್ನು ಗಮನಿಸಿ ಈ ಪ್ರಶಸ್ತಿಯನ್ನು 
ನೀಡಲು ಪ್ರಾರಂಭಿಸಿದರು. ೧೯೮೩ರಲ್ಲಿ ಈ ಪ್ರಶಸ್ತಿಯು 
ಮೊದಲಬಾರಿಗೆ ಇಂಗ್ಲಿಷ್ ಪತ್ರಕರ್ತರಾದ 
ವಿ .ಕೆ. ನರಸಿಂಹನ್‌ರವರಿಗೆ ಸಂದಿತು. ಆದರೆ ಇಂಗ್ಲಿಷ್ 
ಭಾಷೆಗೆ ದೇಶವ್ಯಾಪಿ ಮಾನ್ಯತೆ ಇದ್ದು ಪ್ರಾದೇಶಿಕ 
ಭಾಷೆಗಳ ಪತ್ರಕರ್ತರು ಇಂಗ್ಲಿಷ್ ಪತ್ರಕರ್ತರೊಡನೆ 
ಸರ್ಧಿಸುವುದು ಕಷ್ಟವೆಂದರಿತು ಪ್ರತಿಷ್ಠಾನವು ಪ್ರಾದೇಶಿಕ 
ಭಾಷೆಗಳಿಗೆ ಒಂದು ಪ್ರತ್ಯೇಕ ಪ್ರಶಸ್ತಿಯನ್ನು ನೀಡಲು 
ನಿರ್ಧರಿಸಿತು. ಭಾರತೀಯ ಭಾಷೆಗಳಿಗೆ ಎರಡು 
ಪ್ರಶಸ್ತಿಗಳು ಸಲ್ಲಬಹುದಾದರೂ ಇಂಗ್ಲಿಷ್‌ಗೆ ಮಾತ್ರ 
ಒಂದೇ ಪ್ರಶಸ್ತಿ ಎಂದು ನಿರ್ಧರಿಸಿದ್ದು, ಪ್ರಾದೇಶಿಕ 
ಭಾಷೆಗಳಿಗೆ ದೊರೆತ ಅತಿದೊಡ್ಡ ಮಾನ್ಯತೆ ಎಂದಾಗಿದೆ. 
ಇಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಾ . ವೆಂ . ಆಚಾರರು 


೪೪/ ಪಾ . ವೆಂ . ಆಚಾರ್ಯ 
ಪಡೆದರೆಂದರೆ ಕನ್ನಡ ನಾಡೇ ಹೆಮ್ಮೆಪಡಬಹುದಾದ 
ವಿಚಾರವಲ್ಲವೇ ? 
ಕೈತಲಪದ ಗೋಯಂಕ ಪ್ರಶಸ್ತಿ! 

- ಈ ಪ್ರತಿಷ್ಠಿತ ಪ್ರಶಸ್ತಿ ಗೌರವ ಸಮರ್ಪಣೆಯ 
ಸಮಾರಂಭವನ್ನು ಅದ್ದೂರಿಯಾಗಿ ಮುಂಬಯಿಯಲ್ಲಿ 
ನಡೆಸಲು ಆಯೋಜಿಸಿದ್ದರು. ೧೯೯೨ರ ಮಾರ್ಚ್ 
ತಿಂಗಳಲ್ಲಿ ಕಾರ್ಯಕ್ರಮವು ಗೊತ್ತಾಗಿದ್ದು ಪಾ . ವೆಂ . 
ರವರ ಆರೋಗ್ಯ ಸರಿಯಿಲ್ಲದಿದ್ದುದರಿಂದ ವಿಮಾನದಲ್ಲಿ 
ಕರೆತರುವುದೆಂದು ನಿರ್ಧರಿಸಿದ್ದರು. ಆದರೆ 
ಪಾ . ವೆಂ .ರವರು ಇದಕ್ಕೆ ಇಷ್ಟಪಡದೆ ರೈಲಿನಲ್ಲೇ 
ಪ್ರಯಾಣಿಸುವುದಾಗಿ ತಿಳಿಸಿ ಮುಂಬಯಿಗೆ ಪ್ರಯಾಣ 
ಬೆಳೆಸಿದರು. ಸಕಲಸಿದ್ಧತೆಗಳೂ ನಡೆದಿದ್ದವು. 

ಆದರೆ ಪ್ರಕಾಂಡ ಪಂಡಿತರಾಗಿದ್ದ ಪಾ. ವೆಂ.ರವರು 
ಈ ಪ್ರಶಸ್ತಿ ಪಡೆಯುವುದನ್ನು ವಿಧಿ ದೂರ 
ಮಾಡಿಬಿಡಬೇಕೆ? ಪ್ರಶಸ್ತಿ ಪ್ರದಾನದ ಹಿಂದಿನ ದಿನ 
ಭಗವಾನ್‌ದಾಸ ಗೋಯಂಕರ ಮಾವ ( ಪತ್ರಿ 
ಸರೋಜರ ತಂದೆ) ತೀರಿಕೊಂಡದ್ದರಿಂದಗೋಯಂಕ 
ಕುಟುಂಬದವರು ಯಾರೂ ಹಾಜರಿರುವುದು 
ಶಕ್ಯವಿಲ್ಲದಿದ್ದುದರಿಂದ ಕಾರ್ಯಕ್ರಮವನ್ನ ಮುಂದೂಡಿ 


ಪಾ . ವೆಂ . ಆಚಾರ್ಯ/ ೪೫ 
ರುವುದಾಗಿ ಪಾ . ವೆಂ . ಗೆ ತಿಳಿಸಿದರು . ಆದರೆ ಅನಾರೋಗ್ಯ 
ದಲ್ಲೂ ಅತಿ ಹುರುಪಿನಿಂದ ಪ್ರತಿಷ್ಠಿತ ಪ್ರಶಸ್ತಿಯನ್ನು 
ಸ್ವೀಕರಿಸಿ ಕನ್ನಡ ನಾಡಿಗೇ ಸಂತೋಷ 
ಉಂಟುಮಾಡಬೇಕೆಂದು, ಮುಂಬೈಗೆ ಬಂದಿದ್ದವರಿಗೆ 
ಭಾರಿ ನಿರಾಸೆಯನ್ನುಂಟುಮಾಡಿತು. ಪ್ರಶಸ್ತಿಯನ್ನು 
ಸ್ವೀಕರಿಸಲಾಗದೆ ಬರಿಗೈಲಿ ಹುಬ್ಬಳ್ಳಿಗೆ ಹಿಂದಿರುಗಿದರು. 

ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮೇ 
ತಿಂಗಳಲ್ಲೊಂದು ದಿನ ಗೊತ್ತುಮಾಡಿದರು. ಹುಬ್ಬಳ್ಳಿಯಲ್ಲಿ 
ಮೇ ೧ರಂದು ಅದ್ದೂರಿ ಸನ್ಮಾನ ಸಮಾರಂಭದ 
ವ್ಯವಸ್ಥೆಯಾಯಿತು. ವಾರದ ಹಿಂದೆಯಷ್ಟೆ ಕುಟುಂಬಕ್ಕೆ 
ಸಂಬಂಧಿಸಿದ ವಿಷಯಕ್ಕಾಗಿ ಉಡುಪಿಗೆ ಹೋಗಿ 
ಹಿಂದಿರುಗಿದ್ದರು. ಅಲ್ಲಿನ ಮಳೆ, ಬಿಸಿಲಿನ ಹವಾಮಾನ 
ಇವರನ್ನು ಕಂಗೆಡಿಸಿತ್ತು. ಆದರೂ ಕಾರ್ಯಕ್ರಮದ 
ಆಯೋಜಕರು ಸಮಾರಂಭವನ್ನು ಕೇವಲ ಅರ್ಧ 
ಗಂಟೆಯೊಳಗೆ ಮುಗಿಸುವುದೆಂದು ನಿರ್ಧರಿಸಿ 
ಪಾ . ವೆಂ .ರವರನ್ನು ಕರೆತಂದರು. ಮಹಡಿ ಹತ್ತಿ ಬಂದು 
ಕೈಕಾಲು ನಡುಗುತ್ತಿದ್ದರೂ ಸನ್ಮಾನ ಸುಖದಿಂದ ಕೊಂಚ 
ಉಲ್ಲಸಿತರಾದಂತೆ ಕಂಡು ಬಂದರು. ಪಾ . ವೆಂ . ರವರ 
ಸರದಿ ಬಂದಾಗ ಕೊಂಚ ಉತ್ಸಾಹದಿಂದಲೇ 


೪೬ / ಪಾ . ವೆಂ . ಆಚಾರ್ಯ 
ಮಾತನಾಡಿದರು . ಆದರೆ ಅವರಿಗೆ ಕೇವಲ ಐದು 
ನಿಮಿಷ ಮಾತನಾಡುವಂತೆ ವಿನಂತಿಸಿಕೊಂಡಿದ್ದರೂ 
ಉತ್ತಾಹದ ಭರದಲ್ಲಿ ಮಾತು ನಿಲ್ಲಿಸುವ ಸೂಚನೆ 
ಕಂಡುಬರದಿದ್ದಾಗ ವೈದ್ಯರ ನಿಲ್ಲಿಸುವಂತೆ 
ಸೂಚಿಸಬೇಕಾಯಿತು. “ ನನ್ನ ಪಾಲಿಗೆ ಬಂದ 
ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. 
ನನ್ನ ಬರಹಗಳನ್ನು ನಿರೀಕ್ಷೆಗೂ ಮೀರಿ ಓದುಗರು 
ಮೆಚ್ಚಿದ್ದಾರೆ. ಇದಕ್ಕೆ ಇಂದಿನ ಸಮಾರಂಭವೇ ಸಾಕ್ಷಿ. 
ಇದಕ್ಕಿಂತ ದೊಡ್ಡ ಪ್ರಶಸ್ತಿಯನ್ನು ಯಾವ ಲೇಖಕನೂ 
ನಿರೀಕ್ಷಿಸಲಾರ ” ಎಂದು ಹೇಳಿ ತಮ್ಮ ಕೃತಜ್ಞತೆಯನ್ನು 
ಅರ್ಪಿಸಿದರು. ಅಂದೇ ಅವರ ' ಮಂಜೂಷ' ಪುಸ್ತಕವನ್ನು 
ಹಾ . ಮಾ . ನಾಯಕರು ಬಿಡುಗಡೆ ಮಾಡಿದರು. ಪುಸ್ತಕದ 
ಪ್ರತಿಯನ್ನು ಹಿಡಿದು ಪಾವೆಂ ಅವರು ಮುಖಚಿತ್ರವನ್ನು 
ಹಾಳೆಗಳನ್ನು ತಿರುವುತ್ತ ಆನಂದಿಸಿದರು . 


ಕಾರ್ಯಕ್ರಮ ಮುಗಿದ ನಂತರ ದೇಹಾಲಸ್ಯ 
ವುಂಟಾಗಿ ಅಂದೇ ಹುಬ್ಬಳ್ಳಿಯ ವಿವೇಕಾನಂದ ಆಸತೆಗೆ 
ದಾಖಲಾದರು . ೪ ಮೇ ೧೯೯೨ರಂದು ಈ 
ಹಿರಿಯಜೀವ ಕೊನೆಯುಸಿರೆಳೆಯಿತು. ಜ್ಯೋತಿನಂದಿ 
ಹೋಯಿತು. ತುಂಬಿದ ಸಂಸಾರದ, ಹೆಂಡತಿ ಐವರು 


ಪಾ . ವೆಂ . ಆಚಾರ್ಯ/ ೪೭ 
ಪುತ್ರರು ಮೂವರು ಪುತ್ರಿಯರನ್ನು ತೊರೆದು ಹೊರಟೇ 
ಹೋದರು . 

ಪ್ರತಿಷ್ಠಿತ ಗೋಯಂಕ ಪ್ರಶಸ್ತಿಯನ್ನು ಪಾ . ವೆಂ . 
ರವರು ಕನ್ನಡ ಪತ್ರಿಕೋದ್ಯಮಕ್ಕೆ ತಂದುಕೊಟ್ಟಿದ್ದರೂ 
ಅದನ್ನು ಸ್ವೀಕರಿಸಲು ಅವರೇ ಇರಲಿಲ್ಲ. ಪ್ರಶಸ್ತಿ ಪ್ರದಾನ 
ಸಮಾರಂಭವೇನೋ ಮುಂಬೈಯಲ್ಲಿ ನಡೆಯಿತು. 
ಪಾ . ವೆಂ . ಮನೆಯವರು ಯಾರೂ ಹೋಗಲಿಲ್ಲ. ಮಗ 
ಮುರಳಿಗೆ ಒಂದು ಲಕ್ಷ ರೂ . ಗಳ ಚೆಕ್ ಬಂದು 
ಸೇರಿತಾದರೂ ಅವರಿಗೆ ಅದರ ಬಗ್ಗೆ ಅಷ್ಟೊಂದು 
ಆಸ್ಥೆ ಇರಲಿಲ್ಲ. ಪ್ರಶಸ್ತಿಗೆ ಸಂಬಂಧಿಸಿದ ಶಾಲು, ಕರಂಡಕ , 
ಫಲಕಗಳು ಪತ್ರಿಕೆಯ ಕಚೇರಿಯ ಮುಖಾಂತರ ಇವರ 
ಮನೆ ತಲಪಿತಾದರೂ ಅದನ್ನೆಲ್ಲಾ ನೋಡಿ ಆನಂದಿಸುವ 
ಜೀವವೇ ಅಲ್ಲಿರಲಿಲ್ಲ. ಪ್ರತಿಭಾವಂತ ಪತ್ರಿಕೋದ್ಯಮಿ 
ಯೊಬ್ಬನನ್ನು ಪತ್ರಿಕಾರಂಗ ಕಳೆದುಕೊಂಡಿತ್ತು. 

ಪಾವೆಂ ಅವರು ಪತ್ರಿಕೋದ್ಯಮಿಯಾಗಿದ್ದುದು 
ಮಾತ್ರವಲ್ಲದೆ ಕತೆ, ಕಾವ್ಯ , ವಿಮರ್ಶೆ, ಪ್ರಬಂಧ 
ಮುಂತಾದ ಎಲ್ಲ ಪ್ರಕಾರಗಳಲ್ಲಿ ಇವರು ರಚಿಸಿರುವ 
ಬರವಣಿಗೆಯೇ ಸುಮಾರು ಹತ್ತುಸಾವಿರ ಪುಟಗಳನ್ನು 
ಮೀರುವಷ್ಟಿದ್ದರೂ ಎಲ್ಲವೂ ಪುಸ್ತಕ ರೂಪದಲ್ಲಿ 


೪ ೮ / ಪಾ . ವೆಂ . ಆಚಾರ್ಯ 
ಪಕಟವಾಗದೆ ಇರುವುದನ್ನು ೭ ಮನಗಂಡ ಉಡುಪಿಯ 
' ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನ ಕೇಂದ್ರ' ವು 
ಇವರ ಸಮಗ್ರ ಸಾಹಿತ್ಯವನ್ನು ಹೊರತರುವ 
ಯೋಜನೆಯೊಂದನ್ನು ರೂಪಿಸಿದೆ. 


547 


ಭಾರತ 
ಭಾರತಿ 


ಪುಸ್ತಕ ಸಂಪದ 


ರಾಷ್ಟೋತ್ಥಾನ ಸಾಹಿತ್ಯ 


ಬೆಂಗಳೂರು - 560 019 


